ಶಿವಾಮ ರೆ 


ಪಿ. 


ಹ 


ಕೀಟಗಳು ಬದುಕುವ ದಾರಿ 


ಸವಸತ 
ಜು 


“ಫೆ ಸಿ 
ನ ಚಿ ಎಷ್ಟೆ ಆ 
| \ i SAAR ಇಲ್ಲಿ ! 
HEL ರ್ಗ! 
po ರೆ ಆ ತಾಣಿ ಣ್ಣ P A 4 
mod NR ಕ Re UR ದ 


ವೆ rx ತ್ತ (ಕ್ಮ 
ಹ NA ತ 
[1 


ಕೀಟಗಳು ಬದುಕುವ ದಾರಿ 


ಹಿ. ಶಿವರಾಮ ರೆ 


ಈ 
6೫ 
ಪ್ರಸಾರಾಂಗ 
ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ - ೫೮೩ ೨೧೧ 


ಕೀಟಗಳು ಬದುಕುವ ದಾರಿ : ಪಿ. ಶಿವರಾಮ ದ್ಧ 


ಪುಟ : ೪೭ 

ಎರಡನೇ ಮುದ್ರಣ : ೧೯೯೩ 

ಅ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 

ಬೆಲೆ : ಒಂದು ರೂಪಾಯಿ 

ಮುಖಪುಟ ವಿನ್ಯಾಸ : ಜಿ. ಜಯಕುಮಾರ್‌ 
ಪ್ರಕಾಶಕರು : ನಿರ್ದೇಶಕ, ಪ್ರಸಾರಾಂಗ 


ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ - ೫೭೩ ೨೧೧ 


ಬೆಂಗಳೂರು ಕಛೇರಿ 

ಕನ್ನಡ ವಿಶ್ವವಿದ್ಯಾಲಯ 

ಕೊಠಡಿ : ೨೧೧ 

ಎರಡನೆಯ ಮಹಡಿ 

ತಾಂತ್ರಿಕ ಶಿಕ್ಷಣ ಇಲಾಖೆ ಕಟ್ಟಡ 

ಅರಮನೆ ರಸ್ತೆ ಬೆಂಗಳೂರು - ೫೬೦ ೦೦೧ 


Kietagalu Badukuva Dari : P. Shivaram Rai 


ಮುದ್ರಕರು : ಲಕ್ಷ್ಮಿ ಮುದ್ರಣಾಲಯ: 
ಚಾಮರಾಜಪೇಟೆ 
ಬೆಂಗಳೂರು :-- ೫೬೦ ೦೧೮ 


ಪುಸ್ತಕಗಳು ದೊರೆಯುವ ಸ್ಥಳ 


ಹಂಪಿ ಕಛೇರಿ 


ಪ್ರಸಾರಾಂಗ 
ಕನ್ನಡ ವಿಶ್ವವಿದ್ಯಾಲಯ 


ಹಂಪಿ - ೫೮೩ ೨೧೧ 


ಬಳ್ಳಾರಿ ಜಿಲ್ಲೆ 


ಪೀಠಿಕೆ 


ನಮ್ಮ ಪರಿಸರದಲ್ಲಿ ದಿನನಿತ್ಯ ಕಂಡು ಬರುವ ಪ್ರಾಣಿಗಳಲ್ಲಿ ಕೀಟಗಳೇ 
ಪ್ರಾಮುಖ ವಾದವುಗಳು. ನೊಣ, ಸೊಳ್ಳೆ, ಜಿರಳೆ, ಇರುವೆ ಮೊದಲಾದ ಕೀಟಗಳು 
ಮನೆಯೊಳಗೇ ಕಾಣಿಸಿಕೊಳ್ಳುತ್ತವೆ. ಮನೆಯ ಹೊರಗೆ ಕಾಲಿಟ್ಟರೆ ತೋಟದ ಗಿಡಗಳಲ್ಲಿ 
ಮಿಡಿತೆ, ಹುಳ, ಸಸ್ಯ ಹೇನು ಮೊದಲಾದ ಕೀಟಗಳನ್ನು ಕಾಣಬಹುದು. ಇನ್ನು ಹೊಲದ 
ಕಡೆಗೆ ಸಾಗಿದರೆ ಅಲ್ಲಿರುವ ಕೀಟಗಳೇ ಬೇರೆ. ಭತ್ತ ಜೋಳ, ರಾಗಿ, ಹತ್ತಿ ಕಡಲೆ 
ಮೊದಲಾದ ಹೊಲದ ಬೆಳೆಗಳಲ್ಲಿಯೂ, ಮಾವು, ಹಲಸು, ಚಿಕ್ಕು ಪೇರಳೆಯಂತಹ 
KR ಬೆಳೆಗಳಲ್ಲಿಯೂ ಹಲವಾರು ಜಾತಿಯ ಕೀಟಗಳು ಕಂಡುಬರುತ್ತವೆ. 


ಎಲ್ಲಾ ಕಡೆಗಳಲ್ಲಿಯೂ ಕೀಟಗಳು ಕಂಡು ಬರಲು ಏನು ಕಾರಣ? ಪ್ರಾಣಿ 
ವರ್ಗದಲ್ಲಿ ಕೀಟಗಳೇ ಅಧಿಕ ಸಂಖ್ಯೆಯಲ್ಲಿರುವುದು ಇದಕ್ಕೆ ಕಾರಣ. ಜಗತ್ತಿನಲ್ಲಿರುವ 
ಪ್ರಾಣಿಗಳಲ್ಲಿ ಶೇಕಡಾ ೭೫ರಷ್ಟು ಪ್ರಾಣಿ ಪ್ರಭೇದಗಳು ಕೀಟಗಳೇ ಆಗಿವೆ! ಇತರ 
ಪ್ರಾಣಿಗಳಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ತಮ್ಮ ಸಂಖ್ಯಾಬಲದಿಂದಾಗಿ ಅವು ವ 
ಗಮನ ಸೆಳೆಯುತ್ತವೆ. 


ಮನುಷ್ಯನು ತನ್ನ ಜೀವನ ನಿರ್ವಹಣೆಗಾಗಿ ಹಲವಾರು ಕಸುಬುಗಳನ್ನು 
ಕೈಗೊಳ್ಳುತ್ತಾನೆ. ಕಾರ್ಮಿಕ, ಬಡಗಿ, ಕಮ್ಮಾರ, ಬೇಸಾಯಗಾರರು ಶ್ರಮಪಟ್ಟು ದುಡಿದು 
ಸಂಪಾದನೆ ಮಾಡುತ್ತಾರೆ. ವೈದ್ಯ ವಕೀಲ, ವ್ಯಾಪಾರಿ, ಉದ್ಯೋಗಿ ಮೊದಲಾದ 
ವರ್ಗದವರು ತಮ್ಮ ಕಸುಬಿನಿಂದ ಆರಾಮದ ಜೀವನ ನಡೆಸುತ್ತಾರೆ. ಇನ್ನಿತರರ 
ಕಸಬುಗಳು ಹಲವಾರು. 


ಕೀಟಗಳೂ ತಮ್ಮ ಜೀವನ ನಿರ್ವಹಣೆಯನ್ನು ಅತ್ಯಂತ ಜಾಗೃತೆಯಿಂದ 
ಮಾಡಿಕೊಳ್ಳುತ್ತವೆ. ತಮ್ಮ ಮತ್ತು ತಮ್ಮ ಸಂತತಿಯ ರಕ್ಷಣೆ, ಆಹಾರ ಒದಗಿಸಿಕೊಳ್ಳವುದು, 
ಸಂತಾನೋತ್ಪತ್ತಿ, ಸಹಜೀವನದಲ್ಲಿ ಕೀಟಗಳಲ್ಲಿ ಹಲವಾರು ವೈವಿಧ್ಯತೆಗಳು 
ಕಂಡುಬರುತ್ತವೆ. ಕೀಟಗಳು ಸಸ್ಯಗಳನ್ನು ತಿಂದು ನಾಶಮಾಡುವುದಲ್ಲದೆ, ದವಸ 
ಧಾನ್ಯಗಳನ್ನೂ ತಿಂದು ನಾಶಮಾಡುತ್ತವೆ. ಕೆಲವು ಕೀಟಗಳು ಸಾಂಕ್ರಾಮಿಕ ರೋಗಗಳ 
ಹರಡುವಿಕೆಯಲ್ಲಿಯೂ ಸಹಕಾರಿಯಾಗಿವೆ. 


ಕೀಟಗಳನ್ನು ಹತೋಟಿ ಮಾಡುವ ಅವಶ್ಯಕತೆಯು ಹಲವು ವರ್ಷಗಳ ಹಿಂದೆಯೇ 
ಕಂಡುಬಂದು ಹಲವು ವಿಧಾನಗಳು ಅನುಸರಿಸಲ್ಪಡುತ್ತಿವೆ. ಡಿಡಿಟಿ ಎಂಬ ರಾಸಾಯನಿಕ 
ವಸ್ತುವಿನಲ್ಲಿ ಕೀಟನಾಶಕ ಗುಣಗಳಿವೆಯೆಂದು ೧೯೩೯ರಲ್ಲೇ ಕಂಡುಹಿಡಿಯಲಾಯಿತು. 
ದ್ವಿತೀಯ ಮಹಾಯುದ್ಧದ ನಂತರ ಈ ಅದ್ಭುತ ಕೀಟನಾಶಕವನ್ನು ಮಲೇರಿಯಾ 
ರೋಗವನ್ನು ಹರಡುವ ಸೊಳ್ಳೆಗಳ ಹತೋಟಿಗಾಗಿ ಉಪಯೋಗಿಸಲ್ಪಟ್ಟು ಅತ್ಯಂತ 
ಪರಿಣಾಮಕಾರಿಯಾಗಿ ಕಂಡು ಬಂತು. ನಂತರ ಎಲ್ಲಾ ಕೀಟಗಳ ಹತೋಟಿಗಾಗಿ ಈ 


ಅ ಕೀಟಗಳು ಬದುಕುವ ದಾರಿ 


ಕೀಟನಾಶಕವು ಉಪಯೋಗಿಸಲ್ಪಟ್ಟು ಕೀಟಗಳ ಸಂತತಿಯೇ ನಾಶವಾಗಿಬಿಡಬಹುದೆಂಬ 
ಭಯವೂ ಹುಟ್ಟಿಕೊಂಡಿತು. 


ಆದರೆ, ಕೀಟಗಳ ನಿರಾತಂಕವಾಗಿ ವಂಶಾಭಿವೃದ್ಧಿಯಾಗುತ್ತಲೇ ಇವೆ. ಬಣ್ಣದ 
ಚಿಟ್ಟೆಗಳ ಹಾರಾಟವನ್ನು ನೋಡಿ ಮಕ್ಕಳು ಆನಂದ ಪಡುತ್ತಾರೆ. ಬೆಳೆಗಳನ್ನು 
ನಾಶಮಾಡುವ ಕೀಟಗಳಿಂದಾಗಿ ರೈತನು ಕಳವಳಕ್ಕೀಡಾಗುತ್ತಾನೆ. ದವಸಧಾನ್ಯ ತರಕಾರಿ, 
ಹಣ್ಣು ಹಂಪಲುಗಳಲ್ಲಿ ಕೀಟಗಳನ್ನು ಕಂಡಾಗ ಗೃಹಣಿಯರು ಚಿಂತೆಗೊಳಗಾಗುತ್ತಾರೆ. 
ಮನುಷ್ಯನ ವೈಜ್ಞಾನಿಕ ಹತೋಟಿಕ್ರಮಗಳು ಕೀಟಗಳ ಮೇಲೆ ಯಾವ ಪರಿಣಾಮವನ್ನೂ 
ಬೀರಿದಂತೆ ಕಂಡುಬರುವುದಿಲ್ಲ, 


ಮನುಷ್ಯನ ಎಲ್ಲಾ ಪ್ರಯತ್ನಗಳು ನಿರರ್ಥಕವಾಗಿ ಕೀಟಗಳು ನಿರ್ಭೀತವಾಗಿ 
ವಂಶಾಭಿವೃದ್ಧಿಯಾಗಿ ಯಶಸ್ವೀ ಜೀವನ ನಡೆಸುವಂತಿದ್ದರೆ ಅವುಗಳ ಜೀವನ ವಿಧಾನದಲ್ಲಿ 
ಕೆಲವೊಂದು ವೈಶಿಷ್ಟ್ಯತೆಗಳಿರಲೇ ಬೇಕು. ಅವುಗಳ ಬದುಕಿನ ದಾರಿಯೇ ಬೇರೆ. 


ಕೆಲವು ಕೀಟಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಈ ವೈಶಿಷ್ಟ್ಯಗಳನ್ನು 
ಮುಂದಿನ ಪುಟಗಳಲ್ಲಿ ವಿವರಿಸಲಾಗಿದೆ. - ಈಗ ಒಂದೊಂದೇ ಕೀಟದ ಕಡೆಗೆ 
ಗಮನಹರಿಸೋಣ. 


ಕ ೧. ಪ್ರಾರ್ಥಿಸುವ ಕೀಟ 


ನಾವೀಗ ಹಿತ್ತಲ ಕಡೆ ನಡೆಯೋಣ. ತೋಟದ ಗುಲಾಬಿ ಗಿಡದ ಮೇಲೊಂದು 
ಕೀಟ ಕುಳಿತಿದೆ. ಕೀಟದ ಬಣ್ಣ ಹಸುರು. ಎಲೆಗಳ ಬಣ್ಣವನ್ನೇ ಹೋಲುತ್ತಿರುವುದರಿಂದ 
ಇದನ್ನು ಎಲೆಗಳ ಮಧ್ಯೆ ಗುರುತಿಸುವುದು ಕಷ್ಟ. ಕೀಟ ತನ್ನ ಮುಂಗಾಲುಗಳನ್ನೇ ಮಡಚಿ, 
ಎತ್ತಿಹಿಡಿದು ಆಕಾಶದತ್ತ ನೋಡುತ್ತಾ ಏನನ್ನೋ ಪ್ರಾರ್ಥಿಸಿಕೊಳ್ಳುವಂತಿದೆ. ಹೌದು, 
ಇದಕ್ಕಾಗಿಯೇ ಈ ಕೀಟವನ್ನು "ಪ್ರಾರ್ಥಿಸುವ ಕೀಟ' (Praying manter) ಎಂದು 
ಕರೆಯುತ್ತಾರೆ. 


ಪ್ರಾರ್ಥಿಸುವ ಕೀಟಗಳ ಬಣ್ಣ ಅವು ವಾಸಿಸುವ ಪರಿಸರದ ಬಣ್ಣಕ್ಕೆ 
ಹೊಂದಿಕೊಂಡಿರುತ್ತದೆ. ಹಸುರೆಲೆಗಳ ಮಧ್ಯೆ ಇರುವ ಪ್ರಭೇದಗಳಲ್ಲಿ ಬಣ್ಣ 
ಹಸುರಾಗಿದ್ದರೆ, ಒಣ ಎಲೆಗಳ ಮಧ್ಯೆ ಇರುವುಗಳ ಬಣ್ಣ ಕಂದು. ಪ್ರಾರ್ಥಿಸುವ ಕೀಟ 
ಒಂದು ಕೊಳ್ಳಕೀಟ, ನೊಣ, ಮಿಡತೆ, ಸಣ್ಣ ಚಿಟ್ಟಿಗಳೇ ಇದರ ಆಹಾರ. 


ಕೊಳ್ಳೆ. ಹೊಡೆಯಲು ಇವುಗಳ ದೇಹ ರಚನೆಯಲ್ಲಿ ಕೆಲವೊಂದು 
ಮಾರ್ಪಾಡುಗಳಾಗಿವೆ. ಮುಂಗಾಲುಗಳು ಬಲಿಷ್ಠವಾಗಿದ್ದು, ಅಂಚುಗಳಲ್ಲಿ ಗರಗಸದ 
ಹಲ್ಲುಗಳಂತಹ ಮೊನಚಾದ ಹಲ್ಲುಗಳಿವೆ. ಇತರ ಕೀಟಗಳಿಗೆ ಸಂದೇಹವಾಗದಂತೆ 
ಪರಿಸರಕ್ಕೆ ಹೋಲುವ ದೇಹದ ಬಣ್ಣ ಕೆಲವು ಕೀಟಗಳ ದೇಹದ ಕೆಳಭಾಗವು 
ಪುಷ್ಪದಳಗಳ ಬಣ್ಣದಂತಿದ್ದು ಪುಷ್ಪಗಳಿಗೆ ಆಕರ್ಷಿಸಲ್ಪಡುವ ಕೀಟಗಳಿಗೆ ಇವುಗಳು 
ಗೋಚರಿಸುವುದೇ ಇಲ್ಲ. ಇನ್ನು ಕೆಲವು ಪ್ರಭೇದಗಳ ದೇಹದ ಪಕ್ಕಗಳಲ್ಲಿ ಮತ್ತು ಕಾಲಿನ 
ತುದಿಗಳು ಎಲೆಗಳಂತೆ ಅಗಲವಾಗಿರುತ್ತವೆ. 


ಪ್ರಾರ್ಥಿಸುವ ಕೀಟವು ದೀರ್ಫಕಾಲ ತಲೆಯೆತ್ತಿ ಮುಂಗಾಲುಗಳನ್ನು ಎತ್ತಿಹಿಡಿದು 
ಪ್ರಾರ್ಥಿಸುವ ಭಂಗಿಯಲ್ಲಿ ಕೊಳ್ಳಗಾಗಿ ತೆಪ್ಪಗೆ ಕಾಯುತ್ತಿರುತ್ತದೆ. ಯಾವುದಾದರೂ ಕೀಟವು 
ಸಮೀಪಿಸಿತೆಂದರೆ ಕೀಟವನ್ನು ಮುಂಗಾಲುಗಳ ಸಂದಿನಲ್ಲಿ ಹಿಡಿದು ತಿಂದುಬಿಡುತ್ತದೆ. 


೬ ಕೀಟಗಳು ಬದುಕುವ ದಾರಿ 


ಪ್ರಾರ್ಥನೆಗೆ ಪ್ರತಿಫಲವಾಗಿ ಕೀಟಕ್ಕೆ ಆಹಾರ ಸಿಗುತ್ತಲೇ : ಇರುತ್ತದೆ ಅಥವಾ 
ಕೀಟವೊಂದು ಆಹಾರವಾಗಿ ದೊರೆಯುವತನಕ ಅದು ಪ್ರಾರ್ಥಿಸುತ್ತಾ ಇರುತ್ತದೆ. 


ಆದರೆ. ಈ ಕೀಟದ ಜೀವನದಲ್ಲಿ ಒಂದು ವಿಚಿತ್ರ ಘಟನೆ ಸಂಭವಿಸುತ್ತದೆ. 
ಗಂಡು-ಹೆಣ್ಣು ಕೀಟಗಳು ಜೋಡಿಯಾದ ಕೂಡಲೇ ಹೆಣ್ಣು ಕೀಟವು ಗಂಡನ್ನೇ ಹಿಡಿದು, 
ತಲೆಯನ್ನು ಕತ್ತರಿಸಿ ಕೀಟವನ್ನು ತಿಂದುಬಿಡುತ್ತದೆ! 


೨. ಮನೆ ನೊಣ 


ಮನೆ ನೊಣ(ಗಂಟely)ವು ಎಲ್ಲರಿಗೂ ಪರಿಚಿತವಾದ ಒಂದು ಸಾಮಾನ್ಯ ಕೀಟ. 
ಮನೆನೊಣಗಳು ಮನೆಯ ಒಳಗೂ ಹೊರಗೂ ಕಂಡುಬರುತ್ತವೆ. ಇವು ಕೊಳೆ, 
ಕಶ್ಮಲಗಳನ್ನು ತಿನ್ನುವುದಲ್ಲದೆ, ಅವುಗಳ ಮೇಲೆ ಕುಳಿತು ರೋಗಾಣುಗಳನ್ನು ತುಂಬಿದ 
ಕಾಲುಗಳಿಂದ ನಮ್ಮ ಆಹಾರದ ಮೇಲೇ ಬಂದು ಕುಳಿತುಬಿಡುತ್ತವೆ. ಆಹಾರವನ್ನು 
ಸವಿಯುತ್ತಿರುವಾಗ ಮಲ ವಿಸರ್ಜಿಸುವಾಗ ಇವು ರೋಗಾಣುಗಳನ್ನು ಆಹಾರಕ್ಕೆ 
ಸೇರಿಸಿಬಿಡುತ್ತವೆ. ಊರಲ್ಲಿ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡಾಗ ತೆರೆದಿಟ್ಟ ತಿಂಡಿ 
ತಿನಿಸುಗಳು ಮತ್ತು ತುಂಡರಿಸಿದ ಹಣ್ಣು ಹಂಪಲುಗಳನ್ನು ತಿನ್ನಬಾರದೆಂದು 
ಜಾಹೀರಾತುಪಡಿಸುವುದು ಈ ಕಾರಣಕ್ಕಾಗಿಯೇ. 


ಮನೆ ನೊಣಕ್ಕಿರುವುದು ಒಂದೇ ಜತೆ ರೆಕ್ಕೆಗಳು. ರೆಕ್ಕೆಗಳನ್ನು ಸೆಕೆಂಡಿಗೆ ಸುಮಾರು 
೧೯೦ಸಲ ಬಡಿಯುತ್ತಾ ಇದು ವೇಗವಾಗಿ ಹಾರಾಡಬಲ್ಲುದು. ತಲೆಯ ಬಹುಭಾಗ 
ಆಕ್ರಮಿಸಿರುವ ದೊಡ್ಡಗಾತ್ರದ ಕಣ್ಣುಗಳು ಸಂಮಿಶ್ರ ಕಣ್ಣುಗಳು. ಇವುಗಳಲ್ಲಿ ೩೦೦೦ದಷ್ಟು 
ಕಣ(೫೩೦೦ಟ)ಗಳಿರುತ್ತವೆ! . ಈ  ಕಣಗಳಿಂದಾಗಿ : ನೊಣವು.. ಯಾವ. ದಿಕ್ಕಿನಲ್ಲಿಯೂ 
ವೀಕ್ಷಿಸಬಲ್ಲದು. ಹಿಂಬದಿಯಿಂದ ಕೈ ಎತ್ತಿದರೂ ನೊಣವು ಹಾರಿ ಹೋಗಲು ಈ 
ಸಂಮಿಶ್ರ ಕಣ್ಣುಗಳೇ ಕಾರಣ. 


ಕೀಟಗಳು ಬದುಕುವ ದಾರಿ ಜಿ 

* ಅಧಿಕ: ಸಂಖ್ಯೆಯಲ್ಲಿ ಸಂತಾನೋತ್ಪತ್ತಿಯಾಗುವುದು ಎಲ್ಲಾ ಕೀಟಗಳಲ್ಲಿಯೂ 
ಸಾಮಾನ್ಯ. : ಮನೆನೊಣವೂ ಇದಕ್ಕೆ ಹೊರತಾಗಿಲ್ಲ. ಅಧಿಕ ಸಂಖ್ಯೆಯಲ್ಲಿ ನೊಣಗಳು 
ಕಾಣಿಸಿಕೊಂಡಾಗ ಇಷ್ಟೊಂದು :. ನೊಣಗಳು ಎಲ್ಲಿಂದ ಬಂದುವು?.: ಎಂದು 
ನಮಗನ್ನಿಸುತ್ತದೆ.. | 


'ಮನೆನೊಣದ ಸಂತಾನೋತ್ಪತ್ತಿಯ ಕುರಿತು ವಿಚಾರಿಸೋಣ: 


' ಒಂದು ಮನೆನೊಣವು ಸಾಧಾರಣ ೨.೫ ತಿಂಗಳ ಅವಧಿಯಲ್ಲಿ ೬೦೦ರಷ್ಟು 
ಮೊಟ್ಟೆಗಳನ್ನಿಡುತ್ತದೆ. . ಒಂದು ಲೆಕ್ಕಾಚಾರದಂತೆ ಏಪ್ರಿಲ್‌ - ಆಗಸ್ಟ್‌ ತಿಂಗಳ 
ಅವಧಿಯಲ್ಲಿ ಒಂದು ಜೋಡಿ ಮನೆನೊಣದ ಸಂತತಿಯು 
೧೯೧,೦೦೦,೦೦೦,೦೦೦,೦೦೦,೦೦೦,೦೦೦ರಷ್ಟಾಗುತ್ತದೆ! ಆದರೆ ನಮ್ಮ ಅದೃಷ್ಟದಿಂದ 
ಈ ಸಂಖ್ಯೆ ತಲುಪುವುದೇ ಇಲ್ಲ. ಪ್ರಕೃತಿಯ ಹಲವು ಅಡೆತಡೆಗಳಿಂದ ಸಂತಾನೋತ್ಪತ್ತಿಯು 
ನಿಯಂತ್ರಿಸಲ್ಪಡುತ್ತದೆ. 


೩. ಚಿಕ್ಕಾಡು 


ಬೆಕ್ಕು ನಾಯಿಗಳ ದೇಹದ ಮೇಲೆ ಜಿಗಿಯುತ್ತಿರುವ ಚಿಕ್ಕ ಪ್ರಾಣಿಯೊಂದನ್ನು 
ನೀವು ಗಮನಿಸಿರಬಹುದು. ಇಲಿಗಳ. ಮೇಲೂ ಕಂಡುಬರುವ ಈ ಪ್ರಾಣಿಗಳೇ ಚಿಕ್ಕಾಡು 
(7108) ಗಳು. ಇವುಗಳ ಗಾತ್ರ ಬರೇ ೨ ಮಿ.ಮೀ.ಗಳಷ್ಟು. ದೇಹವು ಪಾರ್ಶ್ವಗಳಿಂದ 


ಚಪ್ಪಟೆಯಾಗಿರುತ್ತದೆ. ಉದ್ದವಾದ ಕಾಲುಗಳಲ್ಲಿ ಮುಳ್ಳಿನಂತಹ ರಚನೆಗಳಿದ್ದು ಪ್ರಾಣಿಗಳ 
ದೇಹದ ರೋಮಕ್ಕೆ ಅಂಟಿಕೊಳ್ಳಲು ಸಹಾಯಕವಾಗುತ್ತದೆ. ಇವು ಪ್ರಾಣಿಗಳ ದೇಹದಿಂದ 
ರಕ್ತ, ಹೀರುತ್ತವೆ. 


ಈ ಚಿಕ್ಕಾಡುಗಳ ' ಪ್ರಾಮುಖ್ಯತೆಯೇನು? ಇಲಿಗಳ ಮೇಲಿರುವ ಚಿಕ್ಕಾಡುಗಳು 
"ಪ್ಲೇಗ್‌' `ರೋಗವನ್ನು ಮನುಷ್ಯರಿಗೆ ಹರಡುತ್ತವೆ. ರೋಗಪೀಡಿತ ಇಲಿಗಳ ರಕ್ತದಿಂದ 
ರೋಗಾಣುಗಳು ಚಿಕ್ಕಾಡುಗಳ ದೇಹವನ್ನು ಸೇರುತ್ತವೆ. 'ರೋಗರ್ರಸ್ತ ಇಲಿಯು ಸತ್ತಾಗ 
ಅದರ ದೇಹ' ತಂಪಾಗುತ್ತದೆ. ಕೂಡಲೇ ಚಿಕ್ಕಾಡುಗಳು ಸತ್ತ ಇಲಿಯ ದೇಹವನ್ನು 


೮ ಕೇಟಗಳು ಬದುಕುವ ದಾರಿ 


ತ್ಯಜಿಸಿ, ಬೇರೆ ಇಲಿ ಅಥವಾ ಮನುಷ್ಯರನ್ನು ಕಡಿಯುವುದರಿಂದ ರೋಗ 
ಹರಡಿಕೊಳ್ಳುತ್ತದೆ. ಬೇರೊಂದು ಪ್ರಾಣಿಯು ಸಿಗದೇ ಇದ್ದ ಸಂದರ್ಭದಲ್ಲಿ ಇವು 
ಆಹಾರವಿಲ್ಲದೆಯೇ ಒಂದೆರಡು ವರ್ಷ ಜೀವಿಸಬಲ್ಲುವು! 


ಚಿಕ್ಕಾಡುಗಳು ಜಿಗಿಯುವುದರಲ್ಲಿ ಬಲು ಚತುರ ಪ್ರಾಣಿಗಳು. ಬಲಿಷ್ಠವಾದ 
ಕಾಲುಗಳನ್ನು ಹೊಂದಿರುವ ಸುಮಾರು ೨ ಮಿ.ಮೀ. ಗಳಷ್ಟು ಉದ್ದವಿರುವ ಚಿಕ್ಕಾಡುಗಳು 
೩೨ ಸೆ.ಮೀ.ಗಳಷ್ಟು ದೂರ ಮತ್ತು ೧೭ ಸೆ.ಮೀ.ಗಳಷ್ಟು ಎತ್ತರಕ್ಕೆ ಜಿಗಿಯಬಲ್ಲುವು! 
ಮನುಷ್ಯನ ಗಾತ್ರಕ್ಕೆ ಈ ಜಿಗಿತವನ್ನು ಹೋಲಿಸಿದರೆ ಅವನು ಸಾಧಾರಣ ೦.೪ ಕಿ.ಮೀ. 
ದೂರ ಜಿಗಿಯಬೇಕಾಗುತ್ತದೆ. 


೪, ಸೊಳ್ಳೆ 


ಸೊಳ್ಳ (110560110)ಗಳನ್ನು ಯಾರಿಗೂ ಪರಿಚಯಿಸುವ ಅವಶ್ಯಕತೆಯೇ ಇಲ್ಲ 
ಇವು ಕಿವಿಗಳ ಸಮೀಪ ಉಂಟುಮಾಡುವ ಸಂಗೀತದ ಸದ್ದು ನಮ್ಮ ಶಾಂತಿಗೆ ಭಂಗವುಂಟು 
ಮಾಡುತ್ತವೆ. ಸೊಳ್ಳೆಗಳು ಮನುಷ್ಯನ ರಕ್ತಹೀರಿ ನೋವನ್ನುಂಟುಮಾಡುತ್ತವೆ. ಒಂದು 


ಸೊಳ್ಳೆಯನ್ನಾದರೂ ಕೈಯಿಂದ ಬಡಿದು ಕೊಂದುಬಿಡಬಹುದು. ಆದರೆ ಸೊಳ್ಳೆಗಳ . 
ಸಮೂಹವೇ ನಮ್ಮ ಪರಿಸರದಲ್ಲಿದ್ದರೆ ಏನು ಮಾಡಲು ಸಾಧ್ಯ? 


ಸೊಳ್ಳೆಗಳಿಂದ ಮನುಷ್ಯರಿಗೆ ಇನ್ನೊಂದು ರೀತಿಯ ಅಪಾಯವಿದೆ. ಹಲವು 
ಸಾಂಕ್ರಾಮಿಕ ರೋಗಗಳನ್ನು ಹರಡುವುದರಲ್ಲಿ ಸೊಳ್ಳೆಗಳ ಪಾತ್ರವಿದೆ. ಅನಾಫೆಲಿಸ್‌ 
ಜಾತಿಯ ಸೊಳ್ಳೆಗಳು ಮಲೇರಿಯಾ ರೋಗದ ರೋಗಾಣುಗಳನ್ನು ಹರಡುತ್ತವೆ. 
ಕ್ಕೂಲೆಕ್ಸ್‌ ಜಾತಿಯ ಸೊಳ್ಳೆಗಳು ಹಳದಿಜ್ವರ, ಮೆದುಳು ಜ್ವರ ಮತ್ತು ಆನೆಕಾಲು 
ರೋಗಗಳನ್ನು ಹರಡಲು ಸಹಕಾರಿಯಾಗಿವೆ. ಸೊಳ್ಳೆಗಳು. ಗೋಡೆಯ ಮೇಲೆ 


ಕೀಟಗಳು ಬದುಕುವ ದಾರಿ ೯ 


ತಂಗಿರುವಾಗಲೇ ಇವುಗಳನ್ನು ಗುರುತಿಸಬಹುದು. ಅನಾಫಲಿಸ್‌ ಸೊಳ್ಳೆಗಳ ದೇಹವು 
ಗೋಡೆಗೆ ಒಂದು ಕೋನದಲ್ಲಿದ್ದರೆ, ಕ್ಯೂಲೆಕ್ಸ್‌ ಸೊಳ್ಳೆಗಳ ದೇಹವು ಗೋಡೆಗೆ 
 ಸಮಾನಾಂತರದಲ್ಲಿರುವುದು. 


ಸೊಳ್ಳೆಯ ಮರಿಗಳು ನೀರಿನಲ್ಲಿ ಬೆಳೆಯುತ್ತವೆ. ಕೊಳಕು ನೀರಂತೂ ಇವುಗಳಿಗೆ 
ತುಂಬಾ ಹಿತ. ಮರಿಗಳು ನೀರಿನಲ್ಲಿ ತಲೆಕೆಳಗಾಗಿ ಚಲಿಸುತ್ತಿರುತ್ತವೆ! ಆಗಾಗ್ಯೆ ನೀರಿನ 
ಮೇಲ್ಭಾಗಕ್ಕೆ ಚಲಿಸಿ ಗಾಳಿ ಸೇವಿಸುತ್ತವೆ. ಸೊಳ್ಳೆಗಳು ನಮ್ಮ ಕಿವಿಯ ಸಮೀಪ ವೇಗವಾಗಿ 
ರೆಕ್ಕೆಗಳನ್ನು ಬಡಿಯುತ್ತಾ ಹಾರಾಡುವಾಗ ನಮಗೆ ಶಬ್ದ ಕೇಳಿಸುತ್ತದೆ. 


ಸೊಳ್ಳೆಗಳ ಕುರಿತು ಒಂದು ಸೂಜಿಗದ ವಿಷಯ. ಗಂಡು ಸೊಳ್ಳೆಗಳು ನಮನ್ನು 
ಕಡಿಯುವುದೇ ಇಲ್ಲ, ಇವು ಸಸ್ಯಾಹಾರಿಗಳು. ರಕ್ತ ಹೀರುವ ಹೆಣ್ಣು ಸೊಳ್ಳೆಗಳನ್ನು ಕುರಿತು 
ನಾವು ಯಾವಾಗಲೂ ಎಚ್ಚರದಿಂದಿರಬೇಕು. 


೫. ರೇಶ್ಮೆ ಹುಳ 


ರೇಶ್ಮೆ ಬಟ್ಟೆಗಳಿಗೆ ದುಬಾರಿ ಬೆಲೆ. ಆದರೂ, ಅದನ್ನು ಧರಿಸುವುದೆಂದರೆ ಎಲ್ಲರಿಗೂ 
ಆನಂದ ಮತ್ತು ಪ್ರತಿಷ್ಠೆ. ರೇಶೈಹುಳ (ilk wಂrm)ಗಳು ತಮ್ಮ ಕೋಶದ ಆವರಣವಾಗಿ 


ರೇಶ್ಮೆ ನೂಲನ್ನು ಉತ್ಪಾದಿಸುತ್ತವೆ. ಈ ನೂಲನ್ನು ಉತ್ಪಾದಿಸಲು ಅವು ಪಡುವ 
ಶ್ರಮವೆಷ್ಟು? 


ರೇಶ್ಮೆ ಹುಳಗಳು ಹಿಪ್ಪು ನೇರಳೆಯ ಗಿಡದ ಎಲೆಗಳನ್ನು ತಿಂದು ಬೆಳೆಯುತ್ತವೆ. 
ಸಂಪೂರ್ಣ ಬೆಳೆದಾಗ ಇವುಗಳ ಉದ್ದ ಸಾಧಾರಣ ೭ ಸೆ.ಮೀ.ಗಳಷ್ಟು. ಬೆಳವಣಿಗೆಯ 
ಅವಧಿಯಲ್ಲಿ ಇವು ೯೦ ಗ್ರಾಂಗಳಷ್ಟು ಎಲೆಗಳನ್ನು ತಿಂದು ಮುಗಿಸಿರುತ್ತವೆ. ರೇಶ್ವೈಹುಳಗಳ 
ದೇಹದಲ್ಲಿ ರೇಶ್ಮೆ ಉತ್ಪಾದಿಸುವ ಎರಡು ಗ್ರಂಧಿಗಳಿರುತ್ತವೆ. ಇವುಗಳಿಂದ ಬಂದ ದ್ರವವು 
ಕೆಳತುಟಿಯಲ್ಲಿರುವ ರಂಧ್ರದಿಂದ ಹೊರಬಂದಾಗ ಗಟ್ಟಿಯಾಗಿ ರೇಶೈದಾರವಾಗುತ್ತದೆ. ಈ 
ದಾರವು ಒಂದೇ ಭಾಗವಾಗಿದ್ದು, ಸುಮಾರು ೩೦೦-೫೦೦ ಮೀಟರ್‌ ಉದ್ದವಿದ್ದು. 
ತೂಕ ಬರೇ ೨ ಗ್ರಾಂಗಳಷ್ಟು. 


೧೦ ರೇಟಗಳು ಬದುಕುವ ದಾರಿ 


ರೇಶೈೆಗೂಡನ್ನು ರಚಿಸಲು ಹುಳಗಳು ತುಂಬಾ ಶ್ರಮ ಪಡಬೇಕಾಗುತ್ತದೆ. ಗೂಡು 
ರಚಿಸುವ ಕೆಲಸವು ೨-೩ ದಿವಸಗಳ ಕಾಲ ನಿರಂತರವಾಗಿ ನಡೆಯುತ್ತಿರುತ್ತದೆ. ಈ 
ಅವಧಿಯಲ್ಲಿ ಹುಳಗಳು ತಮ್ಮ ತಲೆಯನ್ನು ಒಂದು ಬದಿಯಿಂದ ಇನ್ನೊಂದು ಬದಿಗೆ 
ನಿಮಿಷಕ್ಕೆ ಸಾಧಾರಣ ೬೫ ಸಲ ಚಲಿಸಬೇಕಾಗುತ್ತದೆ! 


ಇಷ್ಟೊಂದು ಶ್ರಮಪಟ್ಟು ತಯಾರಿಸಿದ ರೇಶ್ಮೆ ಗೂಡಿನಿಂದಾಗಿಯೇ ರೇಶೈಹುಳಗಳು 
ಸಾವನ್ನಪ್ಪಬೇಕಾಗುತ್ತದೆ. ಕೋಶದಿಂದ ಪತಂಗಗಳು ಹೊರಬರುವ ಮೊದಲೇ ಅವುಗಳನ್ನು 
ಕೊಂದು ರೇಶೈನೂಲನ್ನು ಬಿಡಿಸಲಾಗುತ್ತದೆ. ಒಂದು ಕಿ.ಗ್ರಾಂ... ರೇಶೈನೂಲು 
ತಯಾರಿಸಲು ಬೇಕಾದ ಗೂಡಗಳು ೭೫,೦೦೦ದಷ್ಟು. ರೇಷ್ಮೆ ಉತ್ಪಾದನೆಯೆಂದರೆ 
ಎಷ್ಟೊಂದು ಹುಳಗಳ ನಾಶ! 


೬. ಉದ್ದ ಮೀಸೆಯ ಮಿಡಿತೆ 


ಉದ್ದ ಮೀಸೆಯ ಮಿಡಿತೆ(ಂಗng-horned grasshopper) ಗಳು ಸಾಮಾನ್ಯವಾಗಿ 
ಹುಲ್ಲುಗಾವಲು ಮತ್ತು ಪೊದೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಇವುಗಳ ಕುಡಿಮೀಸೆಗಳು 
ದೇಹದಷ್ಟೇ ಅಥವಾ ಅದಕ್ಕಿಂತಲೂ ಉದ್ದವಾಗಿರುವುದರಿಂದ ಇವುಗಳನ್ನು ಉದ್ದ 
ಮೀಸೆಯ ಮಿಡಿತೆಗಳಿಂದು ಕರೆಯಲಾಗುತ್ತಿದೆ. ಇವುಗಳ ಶ್ರವಣೇಂದ್ರಿಯ ಮುಂಗಾಲುಗಳ 
ಸಂದಿನ ಮೇಲಿರುತ್ತದೆ. 


ಮೀಸೆ ದೊಡ್ಡದಿದ್ದರೂ ಇವುಗಳಿಗೆ ಶತ್ರುಗಳ ಭಯ. ಶತ್ರುಗಳಿಂದ ರಕ್ಷಿಸಿಕೊಳ್ಳಲು 
ಇವುಗಳಲ್ಲಿ ಹಲವು ಬಾಹ್ಯ ವೇಷಾಂತರಗಳೂ ಇವೆ. ಕೆಲವು ಮಿಡಿತೆಗಳ ರೆಕ್ಕೆಗಳು 
ಎಲೆಗಳನ್ನೇ ಹೋಲುತ್ತವೆ. ರೆಕ್ಕೆಗಳ ಮೇಲೆ ಹಲವು ಚುಕ್ಕೆ ಗುರುತುಗಳಿದ್ದು ಇವು 
ಎಲೆಗಳಿಗೆ ಕೀಟಗಳು ಮಾಡಿದ ಹಾನಿಯಂತೆಯೇ ಕಂಡುಬರುತ್ತದೆ. ಕೆಲವು ಮಿಡಿತೆಗಳ 
ರೆಕ್ಕೆಗಳು ಹಸರು ಪದಾರ್ಥವಿಲ್ಲದ ಒಣ ಎಲೆಗಳಂತೆಯೂ ಅಂಚುಗಳು ಹರಿದು ಹೋದ 
ಎಲೆಗಳಂತೆಯೂ ಕಾಣಿಸಿಕೊಳ್ಳುತ್ತವೆ. 


ರೇಟಗಳು ಬದುಕುವ ದಾರಿ ೧೧ 


" ಉದ್ದ ಮೀಸೆಯ ಮಿಡಿತೆಗಳು ಸಂಗೀತಪ್ರಿಯರು. ಮುಂಭಾಗದ ರೆಕ್ಕೆಗಳ 
ಅಂಚುಗಳನ್ನು ಒಂದಕ್ಕೊಂದು ತಿಕ್ಕಿ ಇವು ಶಬ್ದವುಂಟುಮಾಡುತ್ತವೆ. ರಾತ್ರಿ ಸಮಯದಲ್ಲಿ 
ಹಿತ್ತಲ ಕಡೆಯಿಂದ "ಟ್ರೀ, ಟ್ರೀ' ಎಂಬ ಶಬ್ದ ಕೇಳಿಸುತ್ತಿದೆಯೇ? ಅಲ್ಲೊಂದು ಉದ್ದ 
ಮೀಶೆಯ ಮಿಡಿತೆ ಕುಳಿತಿರಬೇಕು. 


೭. ಎಲೆ ಚಿಟ್ಟೆ 


ಎಲೆಚಿಟ್ಟಿ (1.088 burly) ಗಳ ಆತ್ಮರಕ್ಷಣೆಯ ವಿಧಾನವೇ ಬೇರೆ. ತಮನ್ನು 
ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಇವುಗಳು ರೆಕ್ಕೆಗಳ. ಬಣ್ಣ ಮತ್ತು ಆಕಾರವನ್ನೇ 


ಉಪಯೋಗಿಸಿಕೊಳ್ಳುತ್ತವೆ. ಎಲೆ ಚಿಟ್ಟೆಗಳ ರೆಕ್ಕೆಗಳ ಮೇಲ್ಮೈ ಮತ್ತು ಕೆಳಮೈಗಳ ಬಣ್ಣಗಳ 
ವಿನ್ಯಾಸವೇ ಬೇರೆ. ರೆಕ್ಕೆಯ ಮೇಲ್ಭಾಗದ ಬಣ್ಣವು ಸಾಮಾನ್ಯ ಬಣ್ಣವನ್ನೇ ಹೊಂದಿರುತ್ತದೆ. 
ಆದರೆ ರೆಕ್ಕೆಯ ಕೆಳಮೈಯು ಒಣ ಎಲೆಗಳ ಬಣ್ಣವನ್ನು ಹೊಂದಿರುತ್ತದೆ. 


ಚಿಟ್ಟೆಯು ತನ್ನ ನಾಲ್ಕು ರೆಕ್ಕೆಗಳನ್ನು ಮೇಲಕ್ಕೆ ಮಡಚಿದರೆ ರೆಕ್ಕೆಗಳನ್ನು ಒಣ 
ಎಲೆಗಳಿಂದ ಬೇರ್ಪಡಿಸುವುದು ಕಷ್ಟ. ಅಪಾಯ ಎದುರಾದಾಗ ಎಲೆಚಿಟ್ಟಿಗಳು ತಮ್ಮ 
ರೆಕ್ಕೆಗಳನ್ನು ಮೇಲಕ್ಕೆ ಮಡಚಿ ಒಣ ಎಲೆಗಳ ಮಧ್ಯೆ ಹಾಯಾಗಿ ಬಿದ್ದುಬಿಡುತ್ತವೆ. 
ತರಗೆಲೆಗಳ ರಾಶಿಯಲ್ಲಿ ಇವುಗಳನ್ನು ಯಾವ ಶತ್ರು ಕೀಟಕ್ಕೂ ಗುರುತಿಸಲು 
ಸಾಧ್ಯವಾಗುವುದಿಲ್ಲ. ತನ್ನ ರೆಕ್ಕೆಗಳ ಬಣ್ಣದಿಂದಲೇ ಈ ಚಿಟ್ಟೆಯು ಆತ್ಮರಕ್ಷಣೆ 
ಮಾಡಿಕೊಳ್ಳುತ್ತದೆ. ಇದೊಂದು ಬದುಕುವ ದಾರಿ. 


ಲ. ಕಡ್ಡಿ ಕೀಟ 


ವಾಸಿಸುವ ಪರಿಸರಕ್ಕೆ ಹೊಂದಿಕೊಂಡಿರುವುದು ಪ್ರಾಣಿಗಳ ಸ್ವಭಾವ. ಪರಿಸರದಲ್ಲಿ 
ತಮಮ್ನು ಗುರಿತಿಸಲೇ ಸಾಧ್ಯವಿಲ್ಲದಂತಹ ದೇಹರಚನೆಯು. ಕಡ್ಡಿ ಕೀಟ (Stick 
175000ಗಳಲ್ಲಿ ಕಂಡು ಬರುತ್ತದೆ. ಇವು ಯಾವ ರೀತಿ ಎಂದು ತಿಳಿದುಕೊಳ್ಳೋಣ. 


೧.೨ ಕೀಟಗಳು ಬದುಕುವ ದಾರಿ 


ಮಿ ಕ್‌ 
ವೆ 
5 
| ಯ 
ಎ ಆರ್ಕ್‌. ಜಾ 
| #9) 


ಕಡ್ಡಿ ಕೀಟಗಳಲ್ಲಿ ಕೆಲವು ೧೫ ರಿಂದ ೩೫ ಸೆ.ಮೀ.ಗಳಷ್ಟು ಉದ್ದವಿರುತ್ತವೆ. 
ಇವುಗಳಲ್ಲಿ ಕೆಲವು ಹಸುರು ಬಣ್ಣವಿದ್ದರೆ ಕೆಲವು ಮರದ ತೊಗಟೆ ಅಥವಾ ಒಣಕಡ್ಡಿಗಳ 
ಬಣ್ಣವಿರುತ್ತವೆ. ದೇಹವು ನೀಳವಾಗಿ ಕಡ್ಡಿಯಂತಿರುತ್ತದೆ. ಕಡ್ಡಿಯನ್ನೇ ಹೋಲುವ 
ಕಾಲುಗಳು! ದೇಹದ ಮೇಲೆ ಮುಳ್ಳಿನಂತಹ ರಚನೆಗಳಿದ್ದು ದೇಹದ ಮೇಲೆಲ್ಲಾ ಮರದ 
ತೊಗಟೆಯಂತಹ ಉಬ್ಬು-ತಗ್ಗುಗಳೂ ಇರುತ್ತವೆ. 


ಕಡ್ಡಿಕೀಟಗಳು ಚಲಿಸುವಾಗ ಒಂದು ಚಲಿಸುವ ಕಡ್ಡಿಯಂತೆಯೇ ತೋರುತ್ತದೆ. 
ಅಪಾಯವನ್ನು ಎದುರಿಸುವ ಸಂದರ್ಭ ಬಂದಾಗ ಅವು ಸತ್ತಂತೆ ನಟಿಸಿ ಚಲನೆಯಿಲ್ಲದೆ 
ಗಂಟೆಗಟ್ಟಲೆ ಬಿದ್ದುಕೊಂಡು ತಮ್ಮ ರಕ್ಷಿಸಿಕೊಳ್ಳುತ್ತವೆ. ಮುರಿದು ಬಿದ್ದ ಕಡ್ಡಿಯನ್ನು 
ಹೋಲುವ ಈ ಕೀಟಗಳು ಶತ್ರುಗಳ ಧಾಳಿಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳುತ್ತವೆ. 


ಮನುಷ್ಯರಲ್ಲೂ ಈ ರೀತಿಯ ದೇಹ ರಚನೆಗಳಿದ್ದಿದ್ದರೆ ಏನೇನೋ ಅನಾಹುತಗಳನ್ನು 
ಮಾಡಿಬಿಡುತ್ತಿದ್ದರು. 


೯. ಕೆಂಪು ಇರುವೆ 


ಕೆಂಪು ಇರುವೆಗಳನ್ನು ಕಂಡರೆ ಎಲ್ಲರಿಗೂ ಭಯ. ಎಲೆ, ಕೊಂಬೆಗಳ ಮೇಲೆ 
ಹರಿದಾಡುವ ಕೆಂಪು ಇರುವೆ ಉಂಛ6 ೩)ಗಳನ್ನು ನೋಡಿದರೆ ಎಲ್ಲರೂ ದೂರ 
ಸರಿಯುತ್ತಾರೆ. ಇವುಗಳ ಕಡಿತ ಬಲು ತೀಕ್ಷ್ಣ. ಕೆಂಪು ಇರುವೆಗಳು ಮನುಷ್ಯರಿಗೆ 
ಉಪಕಾರಿಯಾಗಿವೆ. ಇವು ಇನ್ನಿತರ ಕೀಟಗಳನ್ನು ತಿನ್ನುತ್ತವೆ. ಕೆಂಪು ಇರುವೆಗಳು 
ಮರಗಳಲ್ಲಿ ಎಲೆಗಳನ್ನು ಜೋಡಿಸಿ ಗೂಡಕಟ್ಟುತ್ತವೆ. ಇರುವೆಗಳ ಗೂಡಿರುವ 
ಮರಗಳನ್ನೇರಲು ಮರ ಏರುವವರಿಗೆ ಭಯ. ಇವು ಕೆಲವು ಕೀಟಗಳನ್ನು ತಮ್ಮ 
ಗೂಡಿನಲ್ಲಿಟ್ಟುಕೊಂಡು` ಅವು ಸ್ರವಿಸುವ ಸಿಹಿಜೇನನ್ನು ಉಪಯೋಗಿಸಿಕೊಳ್ಳುತ್ತವೆ! 


ರೇಟಗಳು ಬದುಕುವ ದಾರಿ ೧೩ 


ಇವು ಎಲೆಗಳನ್ನು ಜೋಡಿಸಿ ಗೂಡಕಟ್ಟುವ ವಿಧಾನವು ಆಶ್ಚರ್ಯಕರವಾಗಿದೆ. 
ತಮ್ಮ ಮರಿಗಳನ್ನೇ ಇವು ಈ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುತ್ತವೆ. ಇರುವೆ ಮರಿಗಳು 
ಸೂಕ್ಷ್ಮದಾರವನ್ನು ಉತ್ಪಾದಿಸುತ್ತವೆ. ಕೆಂಪು ಇರುವೆಗಳು ಮರಿಗಳನ್ನು ಬಾಯಲ್ಲಿ 
ಕಚ್ಚಿಹಿಡಿದು ಒಂದು ಎಲೆಯ ಅಂಚಿನಿಂದ ಇನ್ನೊಂದು ಎಲೆಯ ಅಂಚಿಗೆ ಚಲಿಸಿ ಅವು 
ಹೊರಸೂಸುವ ಸೂಕ್ಷದಾರದಿಂದ ಎಲೆಗಳನ್ನು ಜೋಡಿಸುತ್ತವೆ. ಮರಿಗಳಿಗೆ 
ಚಲನೆಯಿಲ್ಲದಿದ್ದರೂ ಗೂಡನ್ನು ರಚಿಸುವುದಕ್ಕೆ ಅವುಗಳು ಸಹಕಾರಿಯಾಗಿವೆ. 


ಕೆಂಪು ಇರುವೆಗಳ ಮರಿಗಳನ್ನು ಸಂಗ್ರಹಿಸಿ ಹುರಿದು ತಿನ್ನುವ ಕೆಲವು ಜನಾಂಗಗಳು 
ಇವೆ ಎನ್ನುವುದು ಆಶ್ಚರ್ಯವಲ್ಲ, ಸತ್ಯಸಂಗತಿ. 


೧೦. ರಾಣಿ ಗೆದ್ದಲು 


ಮನುಷ್ಯರಲ್ಲಿ ರಾಜರಾಣಿಯರಿದ್ದಂತೆ ಕೆಲವು ಜಾತಿಯ ಕೀಟಗಳಲ್ಲಿಯೂ 
ರಾಜರಾಣಿಯರಿರುತ್ತವೆ. ಗೆದ್ದಲುಗಳ ರಾಣಿ (Termite queen) ಯ ಗಾತ್ರ ೫ ರಿಂದ 
೯ ಸೆ. ಮೀ. ಗಳಷ್ಟಿರುತ್ತದೆ. ಅದರ ಆಯುಷ್ಯ ೨೦-೨೫ ವರ್ಷಗಳಷ್ಟು! 


ರಾಣಿ ಗೆದ್ದಲು ಹುಳವು ದಿನನಿತ್ಯವೂ ಮೊಟ್ಟೆಗಳನ್ನಿಡುವ ಒಂದು ವಿಶೇಷ 
ಯಂತ್ರದಂತಿದೆ. ಅದರ ಉಬ್ಬಿದ ಹೊಟ್ಟಿಯಲ್ಲಿ ಮೊಟ್ಟೆಗಳೇ ತಂಬಿರುವುದರಿಂದ ಅದಕ್ಕೆ 
ಚಲಿಸಲೂ ಸಾಧ್ಯವಾಗುವುದಿಲ್ಲ! ಗೆದ್ದಲು ರಾಣಿಯು ಇತರ ಗೆದ್ದಲುಗಳನ್ನು 
ಹೋಲುವುದೇ ಇಲ್ಲ 


ರಾಣಿ ಗೆದ್ದಲು ದಿನವೊಂದಕ್ಕೆ ಇಡುವ ಮೊಟ್ಟೆಗಳ ಸಂಖ್ಯೆ ? ದಿನವೊಂದಕ್ಕೆ 
ಇದು ೬,೦೦೦ ದಿಂದ ೭,೦೦೦ ಮೊಟ್ಟೆಗಳನ್ನಿಡಬಲ್ಲುದು! ಮೈಕ್ರೋಟರ್ಮಿಸ್‌ 
ಪ್ರಭೇದದ ರಾಣಿ ಹುಳವು ಸೆಕೆಂಡಿಗೆ ಒಂದು ಮೊಟ್ಟೆಯಂತೆ ದಿನವೊಂದಕ್ಕೆ ೪೩,೦೦೦ 


೧೪ ರೇಟಗಳು ಬದುಕುವ ದಾರಿ 


ಮೊಟ್ಟೆಗಳನ್ನಿಡಬಲ್ಲುದೆಂದು ಹೇಳಲಾಗಿದೆ. ಆಸ್ಟ್ರೇಲಿಯಾ ದೇಶದ ಗೆದ್ದಲು ವಾಣಿಯು 
ವರ್ಷವೊಂದಕ್ಕೆ ೩೧,೫೩,೦೦೦ ಮೊಟ್ಟೆಗಳನ್ನಿಡಬಲ್ಲುದಂತೆ! 


ಇಲ್ಲಿ ಮಿತಸಂತಾನದ ತತ್ವವೇ ಇಲ್ಲ ವಸಾಹತಿನ ಸಂಖ್ಯೆಯನ್ನು ಅಭಿವೃದ್ಧಿ 
ಪಡಿಸುವುದೊಂದೇ ರಾಣಿ ಗೆದ್ದಲಿನ ಕರ್ತವ್ಯ. 


೧೧. ಬಲೆ ರೆಕ್ಕೆಯ ಕೀಟ 


ಬಲೆ ರೆಕ್ಕೆಯ ಕೀಟ (1೩೦೦-೪೫11806 0)) ಕ್ಕೂ ಬದುಕುವ ದಾದಿಯೊಂದು 
ಬೇಡವೇ? ತನ್ನದೇ ಆದ ಬದುಕುವ ದಾರಿಯೊಂದನ್ನು ಅದು ಕಂಡುಕೊಂಡಿದೆ. ಈ 
ಕೀಟದ ರೆಕ್ಕೆಯು ಬಲೆಯಂತಿರುತ್ತದೆ. ಬಣ್ಣ ನಸು-ಹಸುರು; ಬಂಗಾರದ ಬಣ್ಣದ 
ಕಣ್ಣುಗಳು. ಇವುಗಳನ್ನು ಕೈಯಿಂದ ಮುಟ್ಟುವ ಸಾಹಸವನ್ನು ಯಾರೂ ಮಾಡಲಾರರು. 
ಮುಟ್ಟಿದೊಡನೆ ಕೀಟವು ದುರ್ಗಂಧ ಬೀರುವ ದ್ರವವೊಂದನ್ನು ದೇಹದಿಂದ 
ಹೊರಸೂಸುತ್ತದೆ. ಈ ಕೆಟ್ಟವಾಸನೆಯು ತಾಸುಗಟ್ಟಲೆ ಮೈಯಿಂದ ಹೋಗುವುದೇ ಇಲ್ಲ. 


ರೇಟಗಳು ಬದುಕುವ ದಾರಿ ೧೫ 


" ಈ ಕೀಟವು ಮೊಟ್ಟೆಗಳನ್ನು ರಕ್ಷಿಸುವ ವಿಧಾನವೂ ಬೇರೆಯೇ. ಎಲೆಗಳ ಮೇಲೆ 
ಸೂಕ್ಷ್ಮ ಎಳೆಯೊಂದರ ಮೇಲೆ ಈ ಕೀಟ ಮೊಟ್ಟಿಯಿಡುತ್ತದೆ. ಎಳೆಯ ತುದಿಯಲ್ಲಿರುವ 
ಮೊಟ್ಟೆಗಳು ಎಲೆಗಳ ಮೇಲೆ ಹರಿದಾಡುವ ಕೀಟಗಳ ಗಮನವನ್ನೇ ಸೆಳೆಯುವುದಿಲ್ಲ. 


ಬಲೆರೆಕ್ಕೆಯ ಕೀಟದ ಮರಿಗಳ ರಕ್ಷಣೆಯ ಉಪಾಯವೇ ಬೇರೆ. ಇವು ತಮ್ಮ ಹಿಕ್ಕೆ 
ಮತ್ತು ಕಳಚಿದ ಪೊರೆಗಳನ್ನು ತಮ್ಮ ದೇಹವನ್ನು ಮುಚ್ಚಿಕೊಳ್ಳಲು ಉಪಯೋಗಿಸುತ್ತವೆ. 
ಕತ್ತಿಯಾಕಾರದ ದವಡೆಗಳಿರುವ ಮರಿಗಳ ಆಹಾರ ಸಸ್ಯ ಹೇನುಗಳು. ಸಸ್ಯಹೇನುಗಳನ್ನು 
ತಿಂದು ಇವು ನಮಗೆ ಸಹಾಯ ಮಾಡುತ್ತವೆ. 


ಸಸ್ಯ ಹೇನುಗಳೂ ಈ ವೈರಿಗಳಿಂದ ತಪ್ಪಿಸಿ ಕೊಳ್ಳಬೇಕಷ್ಟೇ? ಬಲೆರೆಕ್ಕೆಯ ಕೀಟದ 
ಮರಿಗಳು ಸಸ್ಯ ಹೇನುಗಳನ್ನು ಸಮೀಪಿಸುತ್ತಿದ್ದಂತೆಯೇ, ಸಸ್ಯ ಹೇನುಗಳು ತಮ್ಮ ದೇಹದ 
ತುದಿಯಲ್ಲಿರುವ ಎರಡು ರಚನೆಗಳಿಂದ ಒಂದು ಅಂಟು ಪದಾರ್ಥವನ್ನು ಮರಿಗಳ 
ಮುಖಕ್ಕೆ ಎರಚಿಬಿಡುತ್ತವೆ. ಮರಿಗಳು ಅಲ್ಲೇ ನಿಂತು ಅಂಟುಪದಾರ್ಥವನ್ನು 
ಶುಚಿಗೊಳಿಸುತ್ತಿರುವಂತೆಯೇ ಸಸ್ಯ ಹೇನುಗಳು ಮುಂದೆ ಚಲಿಸುತ್ತವೆ! ಈ 
ಧಾಳಿ-ಪ್ರತಿಧಾಳಿಯಲ್ಲಿ ಕೊನೆಗೂ ನಾಶವಾಗುವುದು ಸಸ್ಯ ಹೇನುಗಳೇ. 


೧೨. ನೀರು ತಿಗಣೆ 


ನೀರು ತಿಗಣೆ (1೩1೦70೬) ಬಲಿಷ್ಟವಾದ, ದೊಡ್ಡಗಾತ್ರದ ಕೀಟಗಳು, ಸಣ್ಣಮೀನು, 
ಕಪ್ಪೆಯ ಮರಿಗಳು ಮತ್ತು ಇತರ ಕೀಟಗಳು ಇವುಗಳ ಆಹಾರ. ರಾತ್ರಿಕಾಲ ಬೆಳಕಿಗೆ 
ಬಹಳ ಆಕರ್ಷಿಸಲ್ಪಡುತ್ತವೆ. ಉಸಿರಾಟಕ್ಕಾಗಿ ಇವುಗಳು ದೇಹ ರಚನೆಯಲ್ಲಿಯೇ 
ಮಾರ್ಪಾಡುಗಳಿವೆ. ದೇಹದ ಮೇಲ್ಭಾಗವು ಅರ್ಧ ಚಂದ್ರಾಕೃತಿಯಲ್ಲಿದ್ದ ರೆಕ್ಕ ಮತ್ತು 
ದೇಹದ ಮಧ್ಯೆ ಗಾಳಿ ತುಂಬಿಕೊಂಡಿರುತ್ತದೆ. 


ಇವು ಮೊಟ್ಟೆಯಿಡಲು ಆರಿಸುವ ಸ್ಥಳ ಬಹಳ ಕುತೂಹಲಕಾರಿಯಾಗಿದೆ. ಹೆಣ್ಣು 
ಗಂಡು ಕೀಟದ ರೆಕ್ಕೆಗಳ ಮೇಲೆ ಮೊಟ್ಟೆಗಳನ್ನಿಟ್ಟು, ನೀರು ಸೋಂಕದ ಒಂದು ಅಂಟು 


೧ನ ಶೇಟಗಳು ಬದುಕುವ ದಾರಿ 
ಪದಾರ್ಥದಿಂದ ಮೊಟ್ಟೆಗಳನ್ನು ಅಂಟಿಸಿಬಿಡುತ್ತದೆ. ಮರಿಗಳು ಹೊರಬರುವ ತನಕ 
ಗಂಡು ಕೀಟವು ಈ ಮೊಟ್ಟೆಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಂಡಿರಬೇಕಾಗುತ್ತದೆ. 
ಇದಕ್ಕೆ ಗಂಡಿನ ಸಮತಿಯೇನೂ ಬೇಕಾಗುವುದಿಲ್ಲ ಬಲಾತ್ಕಾರವೂ ಕೆಲವೊಮ್ಮೆ 
ನಡೆಯುತ್ತದೆ! 


ನೀರು ತಿಗಣೆಗಳಲ್ಲಿ ಗಂಡು ತಿಗಣೆಗಳು ಸಾಧು ಸ್ವಭಾವದವುಗಳಾಗಿದ್ದು, ಹೆಣ್ಣ 
ಕೀಟಗಳ ಪ್ರಾಬಲ್ಯವು ಅಧಿಕವಾಗಿರಬೇಕು. ' 


೧೩. ಹೇನು 


ಸಮಸ್ಯೆಗಳು ಎದುರಾದಾಗ ತಲೆಕೆರೆದುಕೊಳ್ಳುವುದು ಸ್ವಾಭಾವಿಕ. 
ಸಮಸ್ಯೆಗಳಿಲ್ಲದೆಯೇ . ತಲೆಕೆರೆದುಕೊಳ್ಳುವುದಿದ್ದರೆ ಅದು ಹೇನು(1100) ಗಳ 


ಕಾಟವಾಗಿರಬಹುದು. ದಿನ ನಿತ್ಯ ಸ್ನಾನ ಮಾಡದ, ಬಟ್ಟೆ ಒಗೆಯದ, ಶುಚಿತ್ತಕ್ಕೆ 
ಗಮನಕೊಡದ ಮನುಷ್ಯರ ತಲೆಕೂದಲುಗಳಲ್ಲಿ ಹೇನುಗಳು ಕಾಣಿಸಿಕೊಳ್ಳುತ್ತವೆ. 


ಹೇನುಗಳ ಕಡಿತದಿಂದ ತುರಿಕೆಯುಂಟಾಗುವುದಲ್ಲದೆ, ಕೆರೆತದ ಸ್ಥಳದಲ್ಲಿ ಸ್ವಲ್ಪಬಾವು 
ಕಾಣಿಸಿಕೊಳ್ಳಬಹುದು. ಟ್ಯಾಫೆಸ್‌ ಎಂಬ ರೋಗವು ಹೇನುಗಳಿಂದಲೇ ಹರಡುತ್ತದೆ. 
ರೋಗಪೀಡಿತ ಮನುಷ್ಯರನ್ನು ಹೇನುಗಳು ಕಡಿದಾಗ ರೋಗಾಣುಗಳು ಹೇನಿನ 
ದೇಹದೊಳಗೆ ಪ್ರವೇಶಿಸುತ್ತವೆ. ದೇಹದೊಳಗೆ ಅಭಿವೃದ್ಧಿಯಾದ ರೋಗಾಣುಗಳು ಹೇನಿನ 
ಮಲದೊಂದಿಗೆ ಹೊರಬರುತ್ತವೆ. ತಲೆಕೆರೆದುಕೊಂಡಾಗ ಉಂಟಾಗುವ ಕಲೆಗಳ ಮೂಲಕ 
ರೋಗಾಣುಗಳು ಪುನಃ ಮನುಷ್ಯರ ದೇಹವನ್ನು ಸೇರಿಕೊಳ್ಳುತ್ತವೆ. 


ಹೇನುಗಳ ದೇಹವು ಚಪ್ಪಟೆಯಾಗಿದ್ದು, ಕಾಲುಗಳ ತುದಿಯು ಮೊನಚಾಗಿ ಬಾಗಿ 
ಕೊಂಡಿರುತ್ತದೆ. ಇದರ ಸಹಾಯದಿಂದ ಹೇನುಗಳು ಕೂದಲಿಗೆ ಅಂಟಿಕೊಳ್ಳುತ್ತವೆ. 
ಹೇನುಗಳು ತಮ್ಮ ಮೊಟ್ಟೆಗಳನ್ನು ಕೂದಲುಗಳಿಗೆ ಅಂಟಿಸಿ ಬಿಡುತ್ತವೆ. ಶುಚಿತ್ವಕ್ಕೆ ಗಮನ 
ಕೊಡದಿದ್ದರೆ ಹೇನುಗಳನ್ನು ಆಮಂತ್ರಿಸಿದಂತಾಗುತ್ತದೆ. 


ಕೀಟಗಳು ಬದುಕುವ ದಾರಿ ೧೭ 
೧೪. ಗೆದ್ದಲು 


ಹುತ್ತಗಳಿಗೆ ನಮ್ಮ ಸಂಪ್ರದಾಯದಲ್ಲಿ ಒಂದು ವಿಶಿಷ್ಟ ಸ್ಥಾನವಿದೆ. ಹುತ್ತಗಳು ಗೆದ್ದಲು 
(101710)ಗಳಿಂದ ರಚಿಸಲ್ಪಡುತ್ತವೆ. ಹುತ್ತಗಳು ಭೂಗತವಾಗಿರಬಹುದು ಅಥವಾ 
ಹೊರಭಾಗದಲ್ಲಿರಬಹುದು. ಒಂದೆರಡು ಅಡಿಗಳಷ್ಟು ಎತ್ತರಕ್ಕೆ ಬೆಳೆಯುವ ಹುತ್ತಗಳು 
ಸಾಮಾನ್ಯ. ಸುಮಾರು ೪ ಮೀಟರ್‌ ವ್ಯಾಸ ಮತ್ತು ೧೦ ಮೀಟರ್‌ ಎತ್ತರಕ್ಕೆ ಬೆಳೆದ 
ಹುತ್ತಗಳೂ ಇರುತ್ತವೆ. ಹುತ್ತದ ಒಳಗೆ ರಾಣಿಯ ವಾಸದ ಕೋಣೆ, ಶಿಲೀಂದ್ರ ತೋಟ, 
ಮರಿಗಳನ್ನು ಸಾಕುವ ಭಾಗ ಮೊದಲಾದ ಪ್ರತ್ಯೇಕ ಭಾಗಗಳಿರುತ್ತವೆ. ಸುಮಾರು ೧೦೦ 
ವರ್ಷದವರೆಗೂ ಬೆಳೆಯುತ್ತಾ ಇರುವ ಹುತ್ತಗಳೂ ಇವೆ! ಒಂದು ಹುತ್ತದಲ್ಲಿ ೭೫,೦೦೦ 
ದಿಂದ ೧೮,೦೬,೦೦೦ ಗೆದ್ದಲುಗಳಿರಬಹುದೆಂದು ಅಂದಾಜು ಮಾಡಲಾಗಿದೆ. 


ವ  ಜ್‌ಹ್ಮೊ್ಷ ನಾರಾ 
K ದ PLY Wk ಜಾ << 


ಗೆದ್ದಲು ಹುಳಗಳ ವಸಾಹತುಗಳಲ್ಲಿ ರಾಣಿ, ಕೆಲಸಗಾರ, ಗಂಡು ಮತ್ತು ಸೈನಿಕ 
ಎಂಬ ನಾಲ್ಕು ವಿಧದ ಹುಳಗಳಿರುತ್ತವೆ. ಮಣ್ಣಿನಿಂದ ಹುತ್ತಗಳನ್ನು ನಿರ್ಮಿಸುವ 
ಗೆದ್ದಲುಗಳ ಆಹಾರ, ಮರಮಟ್ಟುಗಳು ಮತ್ತು ಇತರ ಗಟ್ಟಿ ಪದಾರ್ಥಗಳು. ಇವುಗಳ 
ಅನ್ನಾಂಗದಲ್ಲಿ ಮರಮಟ್ಟುಗಳಲ್ಲಿರುವ ಸೆಲ್ಕುಲೋಸ್‌ ಪದಾರ್ಥವನ್ನು ಜೀರ್ಣಿಸುವಂತೆ 
ಮಾಡುವ ಕೆಲವು ಸೂಕ್ಷಾಣುಗಳಿರುವುದರಿಂದ ಅವು ಮರಮಟ್ಟುಗಳನ್ನು ತಿಂದು 
ಜೀರ್ಣಿಸಿಕೊಳ್ಳಬಲ್ಲುವು. 


ನಾಗರ ಪಂಚಮಿಯ ದಿವಸ ಹುತ್ತವನ್ನು ಪೂಜಿಸಿ ಹಾಲೆರೆಯುವ ಪದ್ಧತಿಯೂ 
ಇದೆ. ಹುತ್ತದ ಒಳಗೆ ನಾಗರಹಾವಿದೆಯೇ? ಗೆದ್ದಲು ಹುಳಗಳು ವಾಸವಾಗಿದ್ದ ಹುತ್ತಗಳಲ್ಲಿ 
ಹಾವುಗಳೇ ಇರುವುದಿಲ್ಲ  ಗೆದ್ದಲುಗಳಿರುವ ಹುತ್ತಕ್ಕೆ  ಹಾಲೆರೆಯುವ 
ಅವಶ್ಯಕತೆಯಿದೆಯೇ? 


೧೫. ಡೇಗೆ ಹತಂಗ 


ಡೇಗೆ ಪತಂಗ (11891 mಂth)ಗಳು ಹಾರಾಡುವುದರಲ್ಲಿ ಬಹಳ ಚುರುಕು. 
ಬಲಿಷ್ಟವಾದ ಈ ಪತಂಗಗಳು ಹೂಗಳಿರುವ ಕಡೆಗಳಲ್ಲಿ ವೇಗವಾಗಿ ಹಾರಾಡುತ್ತಾ 
ಇರುತ್ತವೆ. ರೆಕ್ಕೆಗಳನ್ನು ಬಡಿಯುತ್ತಲೇ ಹೂಗಳ ಮಕರಂದವನ್ನು ಹೀರುವುದು ಇವುಗಳ 
ವೈಶಿಷ್ಟ್ಯ. ಕೆಲವು ಪ್ರಭೇದಗಳು ಜೇನುಗೂಡಿನಿಂದ ಜೇನನ್ನೂ ಹೀರುತ್ತವೆ! 


೧೮ ಕೀಟಗಳು ಬದುಕುವ ದಾರಿ 


ಪತಂಗಗಳು ಬಲಿಷ್ಠವಾಗಿರುವಂತೆಯೇ ಈ ಪತಂಗದ ಹುಳಗಳೂ 
ದೊಡ್ಡಗಾತ್ರವುಳ್ಳವುಗಳು. ದೊಡ್ಡಗಾತ್ರದಿಂದಾಗಿ ಇವುಗಳಿಗೆ ವೈರಿಗಳಿಂದ ಅಪಾಯವೂ 
ಅಧಿಕವಾಗಿರುತ್ತದೆ. ವೈರಿಗಳಿಂದ ತಪ್ಪಿಸಿಕೊಳ್ಳಲು ಇವು ಅನುಸರಿಸುವ ಕ್ರಮವೇ ಬೇರೆ. 
ಇವುಗಳ ಬಣ್ಣವು ಕಡು-ಹಸುರಾಗಿದ್ದು ಎಲೆಗಳ ಮಧ್ಯೆ ಇವುಗಳನ್ನು ಕಂಡು 
ಹಿಡಿಯುವುದೇ ಕಷ್ಟ. ಎಲೆಗಳಿಗಾದ ಹಾನಿಯನ್ನು ನೋಡಿ ಅವುಗಳಿಗಾಗಿ ಶೋಧನೆ 
ಮಾಡಬೇಕಷ್ಟೆ. 


ಹುಳಗಳ ಹೊಟ್ಟೆಯ ತುದಿಯಲ್ಲೊಂದು ಬಲಿಷ್ಟವಾದ ಕೊಂಬಿರುತ್ತದೆ. ಕೊಂಬನ್ನು 
ಇದು ಉಪಯೋಗಿಸದಿದ್ದರೂ ಇತರ ಪ್ರಾಣಿಗಳಿಗೆ ಕೊಂಬಿನಿಂದಾಗಿ 
ಬೆದರಿಕೆಯುಂಟಾಗುತ್ತದೆ. ದೇಹವನ್ನು ಸ್ಪರ್ಶಿಸಿದರೆ. ಹುಳಗಳು ತಮ್ಮ ದವಡೆಗಳನ್ನು 
ಗಟ್ಟಿಯಾಗಿ ಕಡಿದು "ಕಟ, ಕಟ' ಶಬ್ದವುಂಟುಮಾಡಿ ಭಯ ಹುಟ್ಟಿಸುತ್ತವೆ. ಮನುಷ್ಯರೂ 
ಅತೀ ಕೋಪಗೊಂಡಾಗ ಸಿಟ್ಟಿನಿಂದ ಹಲ್ಲು ಕಡಿಯುವುದಿಲ್ಲವೇ? ಕೆಲವು ಕೀಟಗಳೂ 
ಈ ಕ್ರಮವನ್ನು ಅನುಸರಿಸುತ್ತಿರಬೇಕು? 


೧೬. ಕರ್ಣ ಕೀಟ 


ರಾತ್ರಿ ಕಾಲದಲ್ಲಿ ಕರ್ಣಕೀಟ(ಔ೩wig)ಗಳು ಕಿವಿಯೊಳಗೆ ಪ್ರವೇಶಿಸುತ್ತವೆ ಎಂಬ 
ನಂಬಿಕೆಯಿಂದಾಗಿ ಇವುಗಳಿಗೆ ಕರ್ಣ ಕೀಟಗಳೆಂದು ಸಾಮಾನ್ಯವಾಗಿ ಕರೆಯುತ್ತಾರೆ. ಈ 
ನಂಬಿಕೆಗೆ ಯಾವ ಆಧಾರವೂ ಇಲ್ಲ. ಯಾವುದೇ ಚಿಕ್ಕ ಕೀಟ ಆಕಾಸತ್ರಾಗಿ ಕಿವಿಯೊಳಗೆ 
ಪ್ರವೇಶಿಸಬಹುದು. ಕೊಳೆಯುವ ಪದಾರ್ಥ, ಎಲೆಗಳು ಮತ್ತು ಸಣ್ಣ ಕೀಟಗಳು 
ಕರ್ಣಕೀಟಗಳ ಆಹಾರ. 


ಕರ್ಣ ಕೀಟಗಳಿಗೆ ಹೊಟ್ಟೆಯ ತುದಿಯಲ್ಲಿ ಪ್ರಾಮುಖ್ಯವಾಗಿ, ತೋರುವ 
ಇಕ್ಕುಳದಂತಹ ಪ್ರಬಲ ಕೊಂಡಿಯೊಂದಿದೆ. ಮುಂಭಾಗದ ರೆಕ್ಕೆಗಳು ಕಿರಿದಾಗಿದ್ದರೂ 
ಹಿಂಭಾಗದ ರೆಕ್ಕೆಗಳ ಗಾತ್ರ ದೊಡ್ಡದು. ಈ ರೆಕ್ಕೆಗಳ ಆಕಾರ ನಮ್ಮ ಕಿವಿಯ ಆಕಾರದಲ್ಲಿದೆ. 
ಇದಕ್ಕಾಗಿಯೇ ಇವುಗಳನ್ನು ಕರ್ಣ ಕೀಟಗಳೆಂದು ಹೆಸರಿಸಿರಬಹುದು. ಈ ಕೊಂಡಿಗಳನ್ನು 
ಹಿಂಭಾಗದ ರೆಕ್ಕೆಗಳನ್ನು ತೆರೆಯಲು ಮತ್ತು ಮಡಚಲು ಉಪಯೋಗಿಸುತ್ತವೆ. ಕೀಟಗಳನ್ನು 


ಕೀಟಗಳು ಬದುಕುವ ದಾರಿ ೧೯ 


ಕೆಣಕಿದಾಗ ಅವು ದೇಹದ ಹಿಂಭಾಗವನ್ನು ಮೇಲಕ್ಕೆತ್ತಿ, ಕೊಂಡಿಗಳನ್ನು ಚಲಿಸಿ ಕೋಪವನ್ನು 
ವ್ಯಕ್ತಪಡಿಸುತ್ತವೆ. ಇದು ತಮ್ಮರಕ್ಷಣೆಗಾಗಿರಬೇಕು. ಜೋಡಿಯಾಗುವ ಸಂದರ್ಭದಲ್ಲಿಯೂ 
ಈ ಕೊಂಡಿಗಳು ಉಪಯೋಗಿಸಲ್ಪಡುತ್ತವೆ. | 


| ಕರ್ಣಕೀಟಗಳಲ್ಲಿ ಇನ್ನೊಂದು ವಿಶೇಷ ಸ್ವಭಾವವಿದೆ. ನೆಲದಲ್ಲಿಟ್ಟ ಮೊಟ್ಟೆಗಳಿಗೆ 
ತಾಯಿ ಕೀಟವು ರಕ್ಷಣೆ ಒದಗಿಸುತ್ತದೆ. ಮರಿಗಳ ಕಾವಲನ್ನೂ ತಾಯಿ ಕೀಟವು 
ನಿರ್ವಹಿಸುತ್ತದೆ. ಮೊಟ್ಟೆ ಮತ್ತು ಮರಿಗಳ ರಕ್ಷಣೆಯನ್ನು ನೋಡಿಕೊಳ್ಳುವ ಕೀಟ 
ಇದೊಂದೇ. 


೧೭ ಚಿಮುಂಡೆ 


ಮನೆಯ ಸಂದುಗೊಂದುಗಳಲ್ಲಿ ಕಸಕಡ್ಡಿ ತುಂಬಿದ ಕತ್ತಲು ಭಾಗಗಳಲ್ಲಿ ಕಂಡು 
ಬರುವ ಚಿಮುಂಡೆ (ಲಿ7೦&೦0ಗಳು ಎಲ್ಲರಿಗೂ ಪರಿಚಿತ ಕೀಟಗಳು. ಅವು ರಾತ್ರಿಕಾಲದಲ್ಲಿ 
ಮಾಡುವ ಕರ್ಕಶ ಶಬ್ದವೆ ಈ ಪರಿಚಯಕ್ಕೆ ಕಾರಣ. ಈ ಕರ್ಕಶ ಶಬ್ದವು ಪ್ರಶಾಂತ 
ವಾತಾವರಣದಲ್ಲಿ ಒಂದು ಕಿಲೋಮೀಟರ್‌ ದೂರದವರೆಗೂ ಕೇಳಿಸುತ್ತದೆ! 


೨೦ ಕೀಟಗಳು ಬದುಕುವ ದಾರಿ 


ಕಪ್ಪು ಬಣ್ಣದ ಈ ಜೀರುಂಡೆಗಳೇಕೆ ತಮ್ಮ ಕರ್ಕಶ ಶಬ್ದದಿಂದ ನಮಗೆ 
ಕಿರುಕುಳಕೊಡುತ್ತಿವೆ? ತಮ್ಮ ಅಸ್ತಿತ್ವವನ್ನು ಇತರ ಚಿಮ್ಮುಡೆಗಳಿಗೆ ತಿಳಿಯಪಡಿಸುವುದೇ 
ಇದರ ಉದ್ದೇಶ. 


ಚಿಮ್ಯುಂಡೆಗಳು ತಮ್ಮ ಮುಂಭಾಗದ ರೆಕ್ಕೆಗಳ ಅಂಚುಗಳಲ್ಲಿರುವ ಹಲ್ಲುಗಳ 
ಸಾಲುಗಳನ್ನು ಒಂದಕ್ಕೊಂದು ಬಲವಾಗಿ ಮತ್ತು ವೇಗವಾಗಿ ತಿಕ್ಕುವುದರಿಂದ ಈ ಶಬ್ದ 
ಹೊರಬರುತ್ತದೆಂದರೆ ಆಶ್ಚರ್ಯವಲ್ಲವೇ? 


೧೮. ದಾಪುಗಾಲು ಕೀಟ 


ಅವಸರದ ಕೆಲಸವಿದ್ದಾಗ ದಾಪುಗಾಲು ಹಾಕಿ ವೇಗವಾಗಿ ನಡೆಯುವುದು ಸಾಮಾನ್ಯ. 
ಕೀಟಗಳೂ ದಾಪುಗಾಲು ಹಾಕುತ್ತಿದೆಯೇ? ಅವುಗಳಿಗೂ ಅವಸರದ ಕೆಲಸವಿದೆಯೇ 


ಎಂದು ಪ್ರಶ್ನಿಸಬಹುದು. ಹೌದು, ನೀರಿನ ಮೇಲೆ ನಡೆಯುವ, ಜಾರುವ, ತೇಲಾಡುವ 
ಚಮತ್ಕಾರಗಳನ್ನು ತೋರಿಸುವ ಕೀಟವೇ ದಾಪುಗಾಲು ಕೀಟ (Water strider). 


ಸರೋವರಗಳಲ್ಲಿ, ಸಣ್ಣ ತೊರೆಗಳಲ್ಲಿ ಮತ್ತು ಕೆರೆಗಳಲ್ಲಿ ಈ ಕೀಟವನ್ನು 
ಕಾಣಬಹುದು. ನೀರಿನ ಮೇಲೆ ಲೀಲಾಜಾಲವಾಗಿ ಓಡಾಡುವ ಕೀಟಕ್ಕೆ ಅವಸರದ 
ಕೆಲಸವೇ; ವಿಹಾರವೇ ಎಂದು ಯೋಚಿಸಬಹುದು. ವೇಗವಾಗಿ ನೀರಿನ ಮೇಲೆ 
ಕಾಲುಗಳಲ್ಲಿ ನಿಂತು ತೇಲಾಡುತ್ತಿದ್ದಂತೆಯೇ ಈ ಕೀಟ ನೀರಿನಿಂದ ಮೇಲಕ್ಕೆ 


ಜಿಗಿಯುವುದನ್ನೂ ಕಾಣಬಹುದು. 


ಶೇಟಗಳು ಬದುಕುವ ದಾರಿ ಎಿಗಿ 


ನೀರಿಗೆ ಬೀಳುವ ಕೀಟಗಳು ಮತ್ತು ನೀರಿನ ಮಟ್ಟದಲ್ಲಿ ಹಾರಾಡುತ್ತಿರುವ ಕೀಟಗಳೇ 
ದಾಪುಗಾಲು ಕೀಟದ ಆಹಾರ. ಇವುಗಳನ್ನು ಗುರುತಿಸಿ ಒಮ್ಮೆಗೇ ಜಿಗಿದು, ಹಿಡಿದು 
ತಿನ್ನುವುದಕ್ಕಾಗಿ ಈ ವೇಗದ ಚಲನೆ, ಜಿಗಿದಾಟ. 


೧೯. ಮೊಟ್ಟೆಯ ಕೀಟ 


ಕೀಟಗಳಿಗೆ ತಮ್ಮ ಮೊಟ್ಟೆಗಳನ್ನಿಡಲು ಸಾಕಷ್ಟು ಸ್ಥಳಾವಕಾಶವಿದೆ. ಆದರೂ ಇತರ 
ಕೀಟಗಳ ಮೊಟ್ಟೆಯೊಳಗೆ ತಮ್ಮ ಮೊಟ್ಟೆಗಳನ್ನಿಟ್ಟು ವಂಶಾಭಿವೃದ್ಧಿಯಾಗುವ ಹಲವಾರು 
ಕೀಟಗಳಿವೆ. ಇವು. ಮೊಟ್ಟೆಗಳನ್ನೇ ನಾಶಮಾಡುವುದರಿಂದ ಕೀಟಗಳ ಸಂತತಿಯೇ 


ಹ 
ಸ್ಮ ತೆ 


“ತ್ತೆ 

ತ್‌ 7; 
JAS 

Pa (1 

( (5 

ಸ್‌ 


ನಾಶವಾಗುತ್ತದೆ. ಮೊಟ್ಟೆಯ ಕೀಟಗಳಲ್ಲಿ ಟ್ರಾಕೊಗ್ರಾಮ (Tricho gramma) ಕಣಜವೂ 
ಒಂದಾಗಿದೆ. 


ಕೀಟಗಳ ಮೊಟ್ಟೆಯೊಳಗೆ ತನ್ನ ಮೊಟ್ಟೆಗಳನ್ನಿಡುವ ಈ ಕಣಜದ ದೇಹ ಬರೇ 
೦.೩೭ ಮಿ.ಮೀ.ಗಳಷ್ಟು ಉದ್ದ; ತೂಕ ೦.೦೦೪ ಮಿ.ಗ್ರಾಂ.ಗಳಷ್ಟು! ಇದರ ಜೀವನ 
ಚರಿತ್ರೆ ಆ ದಿವಸಗಳಲ್ಲಿ ಪೂರ್ತಿಯಾಗುತ್ತದೆ. ಬಹುಬೇಗ ವಂಶಾಭಿವೃದ್ಧಿಯಾಗುವ ಈ 
ಕೀಟಗಳು ಶತ್ರುಕೀಟಗಳ ಸಂತತಿಯನ್ನೇ ನಾಶಮಾಡಬಲ್ಲುವು. ಕೀಟಗಳ ಜೈವಿಕ ಹತೋಟಿ 
ಕಾರ್ಯಕ್ರಮದಲ್ಲಿ ಇವು ಬಹು ಫಲಕಾರಿಯಾಗಿವೆ. 


೨೦. ಅಂಬಿಗ ಕೀಟ 


ಅಂಬಿಗ. ಕೀಟ (Water 00೩07೩)ುವು ನೀರಿನಲ್ಲಿ ವಾಸಿಸುವ ಒಂದು ಕೀಟ. 
ಸೊಳ್ಳೆಯ ಮರಿಗಳು, ಸಣ್ಣ ಕೀಟಗಳು, ಪಾಚಿ ಮೊದಲಾದವುಗಳು ಇದರ ಆಹಾರ. 
ರಾತ್ರಿಕಾಲದಲ್ಲಿ ಬೆಳಕಿಗೂ ಈ ಕೀಟವು ಆಕರ್ಷಿಸಲ್ಪಡುತ್ತದೆ. 


ದರಿ ರಕೇಟಗಳು ಬದುಕುವ ದಾರಿ 


ಈ ಕೀಟಗಳ ಹಿಂಗಾಲುಗಳು ದೋಣಿ ನಡೆಸುವ ಹುಟ್ಟನ್ನು ಹೋಲುತ್ತವೆ. ಈ 
ಹುಟ್ಟಿನಂತಹ ಕಾಲುಗಳ ಚಲನೆಯಿಂದ ಇವು ವೇಗವಾಗಿ ನೀರಿನೊಳಗೆ ಚಲಿಸುವುದಲ್ಲದೆ, 
ತಲೆಕೆಳಗಾಗಿ ಮುಳುಗುವುದನ್ನೂ ನೋಡುವುದು ಒಂದು ಮೋಜು. ನೀರಿನೊಳಗಿನ 
ಉಸಿರಾಟಕ್ಕಾಗಿ ಈ ಕೀಟಗಳು ತಮ್ಮರೆಕ್ಕೆಯ ಕೆಳಭಾಗದಲ್ಲಿ ನೀರಿನ ಒಂದು ಗುಳ್ಳೆಯನ್ನು 
ಇರಿಸಿಕೊಳ್ಳುತ್ತವೆ! 


೨೧. ಕಳ್ಳನೊಣಗಳು 


ಕಳ್ಳ ನೊಣಗಳು (8೦00071105) ಕಳ್ಳತನವನ್ನೇನೂ ಮಾಡುವುದಿಲ್ಲ, ಅವು ಕೊಳ್ಳೆ 
ಕೀಟಗಳು. ಇವು ಹಾರಾಡುವುದು ಕಡಿಮೆ. ಕಡ್ಡಿ, ಕೊಂಬೆ ಅಥವಾ ಹುಲ್ಲಿನ ಮೇಲೆ 
ಕುಳಿತು ಕೊಳ್ಳೆಗಾಗಿ ಹೊಂಚುಹಾಕುತ್ತಲೇ ಇರುತ್ತವೆ. ಕೊಳ್ಳೆಯು ' ದೃಷ್ಟಿಗೆ 
ಬಂದೊಡನೆಯೇ ವೇಗವಾಗಿ ಹಾರಾಡಿ ಕೊಳ್ಳೆಯನ್ನು ಕಾಲುಗಳಿಂದ ಹಿಡಿದುಕೊಳ್ಳುತ್ತವೆ. 


ಶೇಟೆಗಳು ಬದುಕುವ ದಾರಿ ೨೩ 
ಕೊಳ್ಳೆಯನ್ನು ಬಾಯಿಯ ಸೂಜಿಯಿಂದ ಚುಚ್ಚಿ ನಿಶ್ಚೇತನಗೊಳಿಸುತ್ತವೆ. ಹೊಂಚು 


ಹಾಕಿ ಕೀಟಗಳನ್ನೇ ಹಿಡಿದು ತಿನ್ನುವುದರಿಂದ ಇವುಗಳನ್ನು ಕಳ್ಳನೊಣಗಳೆಂದು 
ಕರೆದಿರಬೇಕು. ಇವು ಹೊಟ್ಟೆಹೊರೆವುದಕ್ಕಾಗಿ ಮಾತ್ರ ಕಳ್ಳತನ ಮಾಡುತ್ತವೆ. 


೨೨. ಕುಂಬಾರ ಕಣಜಗಳು 


ಮಣ್ಣಿನಿಂದ ಗೂಡುಗಳನ್ನು ರಚಿಸಿ ವಂಶಾಭಿವೃದ್ಧಿಮಾಡುವ ಕಣಜಗಳಿಗೆ ಕುಂಬಾರ 
ಕಣಜ (0106 680085) ಗಳೆಂದು ಕರೆಯುತ್ತಾರೆ. ಈ ಕಣಜಗಳು ಒಂಟಿಯಾಗಿಯೇ 
ಇರುತ್ತವೆ. ಮಣ್ಣಿನಿಂದ ಇವು ರಚಿಸುವ ಗೂಡುಗಳು ಮಣ್ಣನಲ್ಲಿ ಮಾಡಿನ ಬದಿ, ಕಿಟಕಿ 


ಬಾಗಿಲುಗಳ ಸಂದುಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಸುರಕ್ಷತೆಗಾಗಿ ಕಣಜಗಳು ಈ ಸ್ಥಳಗಳನ್ನೇ 
ಆರಿಸುತವೆ. 


ಆಕರ್ಷಕ, ಮಿರುಗುವ ಬಣ್ಣವಿರುವ ಈ ಕಣಜಗಳ ಗಾತ್ರ ೬ ರಿಂದ ೩೦ ಮಿ. 
ಮೀ.ಗಳಷ್ಟು. ಅತೀ ಚುರುಕಾಗಿ ಕೆಲಸಮಾಡುವ ಈ ಕಣಜಗಳು ಮಣ್ಣಿನ ಚಿಕ್ಕ 
ಉಂಡೆಗಳನ್ನು ತಂದು ಶ್ರಮಪಟ್ಟು ವಿವಿಧ ಆಕಾರ ಮತ್ತು ಗಾತ್ರದ ಮಣ್ಣಿನ ಗೂಡನ್ನು 
ರಚಿಸುತ್ತವೆ. ಗೂಡು ತಯಾರಾದ ನಂತರ ಮರಿಗಳ ಪೋಷಣೆಗಾಗಿ ಗೂಡಿನಲ್ಲಿ ಆಹಾರ 
ಸಂಗ್ರಹಿಸಿಡುತ್ತವೆ. ವಿವಿಧ ಜಾತಿಯ ಹುಳಗಳು, ನೊಣ, ಜೇಡ ಮೊದಲಾದವುಗಳನ್ನು 
ಇವುಗಳ ಗೂಡಿನಲ್ಲಿ ಕಾಣಬಹುದು. 


ಕಣಜಗಳು ಕೊಳ್ಳೆಯನ್ನು ಹಿಡಿದ ಕೂಡಲೇ ಅವುಗಳನ್ನು ವಿವಿಧ ಭಾಗಗಳಲ್ಲಿ 
ಚುಚ್ಚಿ ಅವುಗಳ ಶಕ್ತಿಯನ್ನು ಕುಗ್ಗಿಸಿ ಚಲಿಸದಂತೆ ಮಾಡುತ್ತವೆ. ಕೊನೆಗೊಮ್ಮೆ ತಮ್ಮ 
ದವಡೆಗಳಿಂದ ಕತ್ತಿನ ಭಾಗವನ್ನು ಹಿಸುಕುವುದೂ ಇದೆ. ಈ ಚುಚ್ಚುವಿಕೆಯಿಂದ ಕೊಳ್ಳಿಗಳು 
ಸತ್ತು ಹೋಗುವುದಿಲ್ಲ. ಕೊಳೆತುಹೋಗುವುದೂ ಇಲ್ಲ! ಕೊಳ್ಳೆಯ ದೇಹದ ಮೇಲೆಯೇ 


2% ಕೇಟಗಳು ಬದುಕುವ ದಾರಿ 


ಮೊಟ್ಟೆಯಿಟ್ಟು ಗೂಡಿನ ಬಾಯನ್ನು ಕಣಜವು ಮುಚ್ಚಿಬಿಡುತ್ತದೆ. ಮರಿಗಳು ಗೂಡಿನೊಳಗೆ 
ಶೇಖರಿಸಿಟ್ಟ ಆಹಾರವನ್ನು ತಿಂದು ಬೆಳೆದು ಗೂಡಿನಲ್ಲಿ ರಂಧ್ರಮಾಡಿ ಹೊರಬರುತ್ತವೆ. 


ಕಣಜಗಳು ಈ ಮಣ್ಣಿನ ಗೂಡಿನಲ್ಲಿ ವಾಸಿಸುವುದೇ ಇಲ್ಲ. ತಮ್ಮ ಮರಿಗಳ 
ಪೋಷಣೆಗಾಗಿ ಇವು ದಿನವಿಡೀ ಶ್ರಮಪಡುತ್ತವೆ. 


೨೩. ತೊಟ್ಟು ಕಣ್ಣಿನ ನೊಣ 


ತೊಟ್ಟು ಕಣ್ಣನ ನೊಣ (5ಓ8-0)66 ಗ1))ಗಳು ಗಾತ್ರದಲ್ಲಿ ಬಲು ಚಿಕ್ಕವು. 
ಇವುಗಳ ಕಣ್ಣನ ರಚನೆಯೇ ಒಂದು ವಿಶೇಷ. ತಲೆಯ ಭಾಗದಲ್ಲಿ ಕಣ್ಣುಗಳಿರುವುದು 
ಎಲ್ಲಾ ಪ್ರಾಣಿಗಳಲ್ಲಿ ಸಾಮಾನ್ಯ, ಈ ನೊಣಗಳ ಕಣ್ಣುಗಳು ತಲೆಯಿಂದ 
ಬಲುದೂರದಲ್ಲಿರುತ್ತವೆ! ತಲೆಯ ಪಾರ್ಶ್ವಗಳಲ್ಲಿ ಎರಡು ತೊಟ್ಟುಗಳಿದ್ದು ಅವು 
ಕೊಂಬುಗಳಂತೆ ಕಾಣಿಸುತ್ತವೆ. ನೊಣದ ಕಣ್ಣುಗಳು ಈ ತೊಟ್ಟುಗಳ ತುದಿಯಲ್ಲಿರುತ್ತವೆ. 


ಕಣ್ಣುಗಳೇಕೆ ತೊಟ್ಟುಗಳ ತುದಿಯಲ್ಲಿವೆ ಎಂಬುದೇ ಆಶ್ಚರ್ಯ. ನೊಣಗಳು 
ತೊಟ್ಟನ್ನು ಯಾವ ಭಾಗಕ್ಕೆ ಬೇಕಾದರೂ ಚಲಿಸಿ ಎಲ್ಲಾ ಕಡೆಗೂ ದೃಷ್ಟಿ ಹಾಯಿಸಬಲ್ಲುವು. 
ಅಪಾಯವನ್ನು ಎದುರಿಸುವುದಕ್ಕಾಗಿಯೇ ಈ ಚುರುಕು ಕಣ್ಣುಗಳು ರೂಪುಗೊಂಡಿರಬೇಕು. 
ತೊಟ್ಟು ಕಣ್ಣುಗಳೇ ಇವುಗಳ ರಕ್ಷಣೆಗೆ ಸಹಾಯಕವಾಗಿವೆ. 


ಕಳ್ಳ ನೋಟ, ಓರೆನೋಟ ಬೀರುವ ಮನುಷ್ಯರು ಈ ತೊಟ್ಟುಗಳನ್ನು ನೋಡಿ 
ಅಸೂಯೆ ಪಡಬಹುದು. ಹಾಗೆಂದು ಮನುಷ್ಯರಿಗೆ ಕೊಂಕು ಕಣ್ಣುಗಳಲ್ಲದೆ ತೊಟ್ಟು 
ಕಣ್ಣುಗಳನ್ನು ದೇವರು ದಯಪಾಲಿಸಲಿಲ್ಲವಲ್ಲಾ, 


೨೪. ಕಣಜಗಳು 


ಕೆಲವು ಜಾತಿಯ ಕಣಜಗಳು. (Wasps) ಪರಾವಲಂಬಿಗಳು. ಇತರ ಕೀಟಗಳ 
ಮರಿಗಳ ದೇಹದೊಳಗೆ ಇವು ತಮ್ಮ ಮೊಟ್ಟಿಗಳನ್ನಿಡುತ್ತವೆ. ಹುಳಗಳು ಸಸ್ಯಗಳ 


"ಕೇಟಗಳು ಬದುಕುವ ದಾರಿ ಸ್‌ ೨೫ 


ಇ pi ಟ 
LAW: 
Ai 13 
A ಸ್ತ 
“JW 

AT 


ಸ 
ಕ 
y 


ಮೇಲಿದ್ದರೆ ಅವುಗಳ ದೇಹದೊಳಗೆ ಮೊಟ್ಟೆಯಿಡುವುದು ಸುಲಭ. ಆದರೆ ಕೆಲವು 
ಹುಳಗಳು ಸಸ್ಯಕಾಂಡಗಳಲ್ಲಿ ಸುರಂಗಗಳ ಒಳಗೆ ಇರುತ್ತವೆ. ಸುರಂಗದೊಳಗಿರುವ 
ಹುಳಗಳ ದೇಹದಲ್ಲಿ ಮೊಟ್ಟೆಯಿಡುವುದು ಹೇಗೆ? 


ಇದಕ್ಕೂ ಒಂದು ವ್ಯವಸ್ಥೆಯಿದೆ. ಈ ಕಣಜಗಳ ಅಂಡನಾಳವು ಅವುಗಳ ದೇಹದಷ್ಟೇ 
ಅಥವಾ ಅದಕ್ಕಿಂತಲೂ ಹೆಚ್ಚು ಉದ್ದವಿರುತ್ತದೆ. ತಮ್ಮ ನೀಳವಾದ ಅಂಡನಾಳನ್ನು 
ಸುರಂಗಗಳ ಒಳಗೆ ತೂರಿಸಿ, ಹುಳಗಳನ್ನು ಪತ್ತೆಹಚ್ಚಿ ಅಂಡನಾಳದಿಂದ ಚುಚ್ಚಿ ಇವು 
ಯಶಸ್ವಿಯಾಗಿ ತಮ್ಮ ಮೊಟ್ಟೆಗಳನ್ನು ಹುಳಗಳ ದೇಹದೊಳಗೆ ಸೇರಿಸಿ ಬಿಡುತ್ತವೆ. 
ಕಾಂಡದೊಳಗೆ ಅವಿತಿದ್ದರೂ ಈ ಹುಳಗಳಿಗೆ ಶತ್ರುಕೀಟಗಳ ಭಾದೆ ತಪ್ಪಿದ್ದಲ್ಲ, 


೨೫. ಮೂತಿ ಹುಳಗಳು 


ಮೂತಿಯಾಕಾರದ ತಲೆಯನ್ನು ಹೊಂದಿರುವ ಕೀಟಗಳನ್ನು ಮೂತಿಹುಳ 
(Weevilಗಳೆಂದು ಕರೆಯುತ್ತಾರೆ. ಈ ಮೂತಿಯ ಉದ್ದವು ದೇಹದ ಉದ್ದಕ್ಕಿಂತಲೂ 
ಅಧಿಕವಾಗಿರಬಹುದು. .. ಮೂತಿಯ ತುದಿಯಲ್ಲಿ ಬಾಯಿಯೂ, ಬದಿಗಳಲ್ಲಿ 
ಕುಡಿಮೀಸೆಗಳು ಕಂಡುಬರುತ್ತವೆ. 


೨೬ ಕೀಟಗಳು ಬದುಕುವ ದಾರಿ 


ಈ ಸೊಂಡಿಲಿನಂತಹ ಮೂತಿಯಿಂದ ಕೀಟಗಳಿಗೇನು ಉಪಯೋಗ? 
ಮೂತಿಹುಳಗಳು ದವಸಧಾನ್ಯ, ಕಾಯಿ, ಹಣ್ಣು ಮತ್ತು ಕಾಂಡವನ್ನು ಕೊರೆಯುವ 
ಕೀಟಗಳು. ಸಸ್ಯಭಾಗಗಳನ್ನು ಕೊರೆಯುವುದಕ್ಕೆ ಈ ಉದ್ದವಾದ ಮೂತಿಯು 
ಸಹಾಯಕವಾಗಿದೆ. ಮೂತಿಯಿಂದ ಚಿಕ್ಕ ರಂಧ್ರ ಕೊರೆದು ಇವು ಮೊಟ್ಟೆಗಳನ್ನೂ 
ಇಡುತ್ತವೆ. 


೨೬. ಅರಗಿನ ಕೀಟ 


ಅರಗು. ಒಂದು ಬಹು ಉಪಯೋಗಿ ವಸ್ತು. ಅರಗಿನ ಕೀಟಗಳು (Lac insects) 
ಅರಗನ್ನು ಉತ್ಪಾದಿಸುತ್ತವೆ. ಕೀಟಗಳ ದೇಹದಿಂದ ಸ್ರವಿಸುವ ಅಂಟು ಪದಾರ್ಥವು 
ಗಟ್ಟಿಯಾಗಿ ಕೀಟಗಳ ದೇಹದ ಮೇಲೆ ಸಂಗ್ರಹವಾಗುತ್ತದೆ. ಅರಗನ್ನು ಉತ್ಪಾದಿಸುವುದು 


ಕೀಟಗಳು ಬದುಕುವ ದಾರಿ ೨೭ 


ಹೆಣ್ಣುಕೀಟಗಳು. ಇವು ಕಾಂಡದ ರಸವನ್ನು ಹೀರಲು ತೊಡಗಿದ ನಂತರ ಚಲಿಸುವುದೇ 
ಇಲ್ಲ, ವಾತಾರಣದ ವೈಪರೀತ್ಯ ಮತ್ತು ಸ್ವಾಭಾವಿಕ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಈ 
ಕೀಟಗಳು ಅರಗನ್ನು ಉತ್ಪಾದಿಸುತ್ತವೆ. 


ಅಸಂಖ್ಯಾತ ಅರಗಿನ ಕೀಟಗಳ ದೇಹಕ್ಕೆ ಅಂಟಿಕೊಂಡಿರುವ ಅರಗನ್ನು ಕೊಂಬೆಗಳ 
ಸಮೇತ ಕತ್ತರಿಸಿ ತೆಗೆದು ಅರಗನ್ನು ಬೇರ್ಪಡಿಸಿ ಶುದ್ಧಗೊಳಿಸಲಾಗುತ್ತದೆ. ಅರಗಿನ 
ಉತ್ಪಾದನೆಯಲ್ಲಿ ನೆರವಾಗುವ ಕೀಟಗಳ ಸಂಖ್ಯೆ ಅಗಾಧ. ಸುಮಾರು ೩,೦೦,೦೦೦ 
ಕೀಟಗಳಿಂದ ಒಂದು ಕಿ.ಗ್ರಾಂ. ಅರಗು ದೊರೆಯುತ್ತದೆ. 


೨೭. ಶಲ್ಕ ಕೀಟಗಳು 


ಶಲ್ಕ ಕೀಟಗಳ ಜೀವನ ವಿಧಾನವು ಬೇರೆ ರೀತಿಯಾಗಿದೆ. ಶಲ್ಕ ಕೀಟಗಳ (Scale 
insects) ಮರಿಗಳಿಗೆ ಕಾಲು ಮತ್ತು ಕುಡಿಮೀಸೆಗಳಿರುತ್ತವೆ. ಮರಿಗಳು ಆಹಾರಕ್ಕಾಗಿ 


ಒಂದು ಯೋಗ್ಯನೆಲೆಯನ್ನು ಆರಿಸಿ ಸಸ್ಯದ ರಸವನ್ನು ಹೀರತೊಡಗಿದುವೆಂದರೆ ಅವು 
ಅಲ್ಲಿಂದ ಚಲಿಸುವುದೇ ಇಲ್ಲ. ಮುಂದೆ ಅವು ಮುಂದಿನ ಜೀವನದಲ್ಲಿ ಅವಶ್ಯವಿಲ್ಲದ 
ಕಣ್ಣು, ಕುಡಿಮೀಸೆ ಮತ್ತು ಕಾಲುಗಳನ್ನು ಕಳೆದುಕೊಳ್ಳುತ್ತವೆ. 


ಶಲ್ಕ ಕೀಟಗಳು ದೇಹದ ಹಿಂಭಾಗದಲ್ಲಿರುವ ರಚನೆಗಳಿಂದ ಅಂಟು ಪದಾರ್ಥವನ್ನು 
ಸ್ರವಿಸುತ್ತಾ ಇರುತ್ತವೆ. ಈ ಅಂಟು ದೇಹದ ಹೊರಭಾಗದಲ್ಲಿ ಶೇಖರಿಸುತ್ತಾ 
ಇರುವುದರಿಂದ ಒಳಗಿರುವ ಕೀಟಗಳು ಗೋಚರಿಸುವುದೇ ಇಲ್ಲ. ಅಂಟು ಪದಾರ್ಥವು 
ಕೀಟಗಳ ದೇಹವನ್ನು ಸಂಪೂರ್ಣ ಮುಚ್ಚಿಬಿಡುತ್ತದೆ. ಕೀಟಗಳೇ ಗೋಚರಿಸದಿರುವುದರಿಂದ 
ಈ ಅಂಟು ಸ್ರವಿಸುವಿಕೆಯು ಕೀಟಗಳಿಗೊಂದು ರಕ್ಷಣಾಕವಚವಾಗಿರುತ್ತದೆ. 


೨೮. ಸಸ್ಕ ಹೇನುಗಳು 


ಎಳೆಚಿಗುರು ಮತ್ತು ಎಲೆಗಳ ಮೇಲೆ ಸಸ್ಯಹೇನುಗಳು (01165) ಗುಂಪುಗಳಲ್ಲಿ 
ಕಾಣಿಸಿಕೊಳ್ಳುತ್ತವೆ. ಇವು ರಸ ಹೀರುವ ಕೀಟಗಳು. ಹೊಟ್ಟೆಯ ತುದಿಯ 
ಮೇಲ್ಭಾಗದಲ್ಲಿರುವ. ಎರಡು. ಕೊಳವೆಯಂತಹ ರಚನೆಗಳಿಂದ ಇವುಗಳನ್ನು 
ಗುರುತಿಸಬಹುದು. 


೨೮ ಕೀಟಗಳು ಬದುಕುವ ದಾರಿ 


ಕೀಟಗಳ ವಂಶಾಭಿವೃದ್ಧಿಯ ಒಂದು ಉದಾಹರಣೆಯಾಗಿ ಸಸ್ಕಹೇನುಗಳನ್ನೇ 
ತೆಗೆದುಕೊಳ್ಳಬಹುದು. ಇವು ಗಂಡಿನ ಸಂಪರ್ಕವಿಲ್ಲದೆ ನಿರ್ಲಿಂಗ ರೀತಿಯಲ್ಲಿ 
ವಂಶಾಭಿವೃದ್ಧಿಯಾಗಬಲ್ಲುವು! ಅವಶ್ಯಕತೆಗೆ ಅನುಗುಣವಾಗಿ ರೆಕ್ಕೆಯಿರುವ ಮತ್ತು ರೆಕ್ಕೆ 
ರಹಿತ ಕೀಟಗಳು ಉತ್ಪಾದನೆಯಾಗುತ್ತವೆ. 


ಒಂದು ಬೆಳೆಯ ಅವಧಿಯಲ್ಲಿ ಇವು ಹಲವಾರು ಸಲ ವಂಶಾಭಿವೃದ್ದಿಯಾಗುತ್ತವೆ. 
ಒಂದು ಕೀಟವು ಸರಾಸರಿ ೪೦ ರಷ್ಟು ಮರಿಗಳನ್ನು ಇಡುತ್ತದೆ. ಬೆಳವಣಿಗೆಯ ಅವಧಿ 
೧೦-೧೨ ದಿವಸಗಳು. ಒಂದು ಬೆಳೆ ಬೆಳೆಯುವ ಮಾರ್ಚ್‌-ಅಕ್ಟೋಬರ್‌ ತಿಂಗಳ 
ಅವಧಿಯಲ್ಲಿ ಇವು ೧೬ ಸಲ ವಂಶಾಭಿವೃದ್ಧಿಯಾಗುತ್ತವೆ. ಒಂದು ಸಸ್ಕಹೇನಿನ ಎಲ್ಲಾ 
ಸಂತತಿಯು ಬದುಕಿ ಉಳಿದರೆ ಅವುಗಳ ಸಂಖ್ಯೆಯು ಈ ಅವಧಿಯಲ್ಲಿ 
೧,೫೬೦,೦೦೦,೦೦೦,೦೦೦,೦೦೦,೦೦೦,೦೦೦,೦೦೦ರಷ್ಟಾಗಬಹುದು! 


ಸಸ್ಯಹೇನುಗಳು ಗಿಡಮರಗಳಲ್ಲಿ ಅಧಿಕಸಂಖ್ಯೆಯಲ್ಲಿ ಗುಂಪುಗಳಲ್ಲಿ ಕಾಣಿಸಿಕೊಳ್ಳಲು 
ಈ ವೇಗದ ಸಂತಾನೋತ್ಪತ್ತಿಯೇ ಕಾರಣ. 


೨೯. ಮರಜಗಿ ಕೀಟಗಳು 


ಮರಜಗಿ ಹುಳಗಳು(Tree hoppers) ಸಸ್ಯಗಳ ಕಾಂಡದಲ್ಲಿ ಮೊಟ್ಟೆಯಿಟ್ಟು 
ಹಾನಿಮಾಡುತ್ತವೆ. ಇವುಗಳ ದೇಹರಚನೆಯಲ್ಲಿ ಬಹಳಷ್ಟು ವಿನ್ಯಾಸಗಳು 
ಕಂಡುಬರುವುದರಿಂದ ಕುತೂಹಲಕಾರಿ ಕೀಟಗಳಾಗಿವೆ. 


ಮರಜಿಗಿ ಹುಳಗಳ ದೇಹ ಆಕರ್ಷಕ ಬಣ್ಣಗಳಿಂದ ಕೂಡಿರುತ್ತದೆ. ದೇಹದ ಮೇಲೆ 
ಕೊಂಬು, ಉಬ್ಬು, ಮುಳ್ಳು, ಈಟಿ, ಚೆಂಡು, ಕಿರೀಟದಂತಹ ಹಲವಾರು ಅಲಂಕಾರಗಳು 
ಕಂಡುಬರುತ್ತವೆ. 


ಶೇಟಗಳು ಬದುಕುವ ದಾರಿ ೨೯ 


ಕೀಟಗಳಿಗೆ ಈ ರೀತಿಯ ಅಲಂಕಾರದ ರಚನೆಗಳೇಕೆ? ಎಂದು ಯೋಚಿಸಬಹುದು. 
ದೇಹದ ಈ ವಿಲಕ್ಷಣವಾದ ಬೆಳವಣಿಗೆಗಳಿಂದ ಇವು ಕೀಟಗಳಂದು ಗುರುತಿಸುವುದೇ 
ಕಷ್ಟ. ಈ ದೈಹಿಕ ಮಾರ್ಪಾಡುಗಳಿಂದಾಗಿ ಅವು ಶತ್ರುಗಳಿಂದ ತಮನ್ನು ರಕ್ಷಿಸಿಕೊಳ್ಳುತ್ತವೆ. 


೩೦. ಸಿಕಾಡಾ ಕೀಟ 


ಅರಣ್ಯ ಪ್ರದೇಶಗಳಲ್ಲಿ ಸಂಚರಿಸುತ್ತಿರುವಾಗ ಮರಗಿಡಗಳ ಮೇಲಿಂದ "ಟ್ರೀ, ಟ್ರೀ, 
ಟ್ರೀ' ಎಂದು ಹೊರಡುವ ಕರ್ಕಶ ಶಬ್ದವನ್ನು ಹಲವರು ಕೇಳಿರಬೇಕು. ಈ ಶಬ್ದವು 


ದೀರ್ಫಾವಧಿಯಾಗಿದ್ದು ಇದರಲ್ಲಿ ಏರಿಳಿತಗಳೂ ಇರುತ್ತದೆ. ಸಿಕಾಡಾ (೮:೬6 ಎಂದು 
ಕರೆಯುವ ಕೀಟಗಳು ಈ ಕರ್ಕಶ ಚೀರಾಟದ ಶಬ್ದವನ್ನುಂಟುಮಾಡುತ್ತವೆ. 


ಶಬ್ದ ಉಂಟುಮಾಡುವ ಅಂಗವು ಕೀಟದ ಹಿಂಗಾಲುಗಳ ತುಸು ಮೇಲ್ಭಾಗದ 
ಪಾರ್ಶ್ವಗಳಲ್ಲಿರುತ್ತದೆ. ಪಾರದರ್ಶಕ ಪೊರೆಯಂತಿರುವ ಈ ಭಾಗಕ್ಕೆ ಶಕ್ತಿಶಾಲಿ ಸ್ನಾಯುಗಳು 
ಜೋಡಿಸಲ್ಪಟ್ಟಿರುತ್ತವೆ. ಸ್ನಾಯುಗಳ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯಿಂದ ಪೊರೆಯಲ್ಲಿ 
ಕಂಪನ ಉಂಟುಮಾಡುವುದರಿಂದ ತೀಕ್ಷ್ಣವಾದ ಶಬ್ದ ಹೊರಬರುತ್ತದೆ. 


೩೦ ಕೇಟಗಳು ಬದುಕುವ ದಾರಿ 


ಸಿಕಾಡಗಳ ಮರಿಗಳು ಮಣ್ಣಿನಲ್ಲಿರುತ್ತವೆ. ಇವುಗಳ ಬೆಳೆವಣಿಗೆಯ ಅವಧಿ ೨ 
ರಿಂದ ೩ ವರ್ಷಗಳು. ಆದರೆ, ಮರಿಗಳ ಬೆಳವಣಿಗೆಯ ಕಾಲರ ೧೭ 
ವರ್ಷಗಳವರೆಗಿರುವ ಒಂದು ಸಿಕಾಡಾ ಕೀಟವೂ ಇದೆ! ಇವುಗಳ ಸಂಖ್ಯೆಯೂ ಅಪಾರ. 
ಒಂದು ದೊಡ್ಡ ಮರದಡಿಯಿಂದ ೪೦,೦೦೦ ದಷ್ಟು ಕೀಟಗಳು ಹೊರಬರುವುದೂ 
ಇದೆ. ಒಂದು ಚದರ ಅಡಿ ಮಣ್ಣಿನಲ್ಲಿ ಕೀಟಗಳು ಹೊರಬಂದ ೮೪ ತೂತುಗಳು 
ಕಾಣಿಸಿಕೊಂಡ ಉದಾಹರಣೆಗಳಿವೆ. 


ಸಿಕಾಡಾ ಕೀಟಗಳು ಒಂದು ವಿಧದಲ್ಲಿ ಸಂತೃಪ್ತ ಜೀವನ ನಡೆಸುವ ಪ್ರಾಣಿಗಳು. 
ಇದಕ್ಕೆ ಕಾರಣ ಹೆಣ್ಣು ಕೀಟಗಳಿಗೆ ಶಬ್ದವುಂಟುಮಾಡುವ ಸಾಮರ್ಥ್ಯವಿಲ್ಲದಿರುವುದು! 


೩೧. ಪರತಂತ್ರ ಕಣಜ 


"ಒಂದೇ ಭ್ರೂಣದಿಂದ ಅವಳಿ ಮಕ್ಕಳನ್ನು ಪಡೆಯುವುದು ಸಾಮಾನ್ಯ. ಕೀಟಗಳ 
ಸಂತಾನೋತ್ಪತ್ತಿಯಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಸೋಜಿಗವಿದೆ. ಕೆಲವು ಪರತಂತ್ರ 
ಕಣಜಗಳು (P೩asitoids) ಇತರ ಕೀಟಗಳ ಮೊಟ್ಟೆ, ಮರಿ ಮತ್ತು ಕೋಶಗಳೊಳಗೆ 
ತಮ್ಮ ಮೊಟ್ಟೆಗಳನ್ನಿಡುತ್ತವೆ. 


ಕೆಲವು ಕಣಜಗಳಲ್ಲಿ ಬಹುಭ್ರೂಣ ಬೆಳವಣಿಗೆಯು ಸಾಮಾನ್ಯ. ಆದರೆ, ಇದು 
ಒಂದು ಮೊಟ್ಟೆಯಿಂದ ಎರಡು ಕೀಟಗಳ ಬೆಳವಣಿಗೆಯಲ್ಲಿ ಅಂತ್ಯಗೊಳ್ಳುವುದಿಲ್ಲ. 
ಮೊಟ್ಟೆಯ ವಿಭಜನೆಯು ಎಲ್ಲಿಯವರೆಗೆ  ಮುಂದುವರಿಯುತ್ತದೆಂದರೆ ಒಂದು 
ಮೊಟ್ಟೆಯಿಂದ ೧,೫೦೦ ರಿಂದ ೨,೦೦೦ ಕಣಜಗಳು ಹೊರಬರುವುದೂ ಇದೆ! ಒಂದು 
ಹುಳದ ದೇಹದೊಳಗಿದ್ದ ೧೦-೧೨ ಮೊಟ್ಟೆಗಳಿಂದ ೩,೦೦೦ ಕಣಜಗಳು ಹೊರಬಂದ 


ಉದಾಹರಣೆಗಳಿವೆ. 


ಕೀಟಗಳ ಬಹು ಭ್ರೂಣ ಬೆಳವಣಿಗೆಯು ಮನುಷ್ಯರಿಗೆ ಉಪಯೋಗಕಾರಿಯಾಗಿದೆ. 
ಜೈವಿಕ ಕೀಟ ಹತೋಟಿಯಲ್ಲಿ ಪರತಂತ್ರ ಕೀಟಗಳನ್ನು ಉಪಯೋಗಿಸಿದಾಗ ಬಹುಭ್ರೂಣ 


'ಕೇಟಗಳು ಬದುಕುವ ದಾರಿ ೩೧ 
ಬೆಳವಣಿಗೆಯಿರುವ ಕಣಜಗಳು ಬಹುಬೇಗನೆ ವಂಶಾಭಿವೃದ್ಧಿಯಾಗಿ ಶತ್ರು ಕೀಟಗಳನ್ನು 


ಹತೋಟಿಯಲ್ಲಿಡುತ್ತವೆ. 


೩೨. ಚರ್ಮದ ನೊಣ 


ಚರ್ಮದ ನೊಣ (80/11) ದ ಮರಿಗಳು ಮನುಷ್ಯರ ದೇಹವನ್ನು ಪ್ರವೇಶಿಸಿ 
ಚರ್ಮದ ಕೆಳಭಾಗದಲ್ಲಿ ಕೊರೆಯುವುದರಿಂದ ಬಹಳ ವೇದನೆಯುಂಟಾಗುತ್ತದೆ. 


ಹಾರಾಟದಲ್ಲಿ ಈ ನೊಣಗಳು ಅಗ್ರಗಣ್ಯವಾದವುಗಳು. ಗಂಟೆಗೆ ೪೦-೫೦. ಮೈಲು 
ವೇಗದಲ್ಲಿ ಇವು ಹಾರಾಡಬಲ್ಲುವು. ; 


ಚರ್ಮದ ನೊಣಗಳು ಮನುಷ್ಯರ ದೇಹದ ಮೇಲೆ ಮೊಟ್ಟೆಗಳನ್ನಿಡುವ 
ಪ್ರಯತ್ನವನ್ನೇ ಮಾಡುವುದಿಲ್ಲ ಹೆಣ್ಣ ನೊಣಗಳು, ಸೊಳ್ಳೆಗಳು 
ವಂಶಾಭಿವೃದ್ಧಿಯಾಗುತ್ತಿರುವ ಜವುಗು ಪ್ರದೇಶಕ್ಕೆ ಭೇಟಿಕೊಡುತ್ತವೆ. . ಸೊಳ್ಳೆಗಳು 
ಕೋಶದಿಂದ ಹೊರಬರುತ್ತಿರುವಂತೆಯೇ ನೊಣವು ಹೆಣ್ಣು ಸೊಳ್ಳೆಯೊಂದನ್ನು ಹಿಡಿದು 
ಮೊಟ್ಟೆಗಳ ಗುಂಪೊಂದನ್ನು ಸೊಳ್ಳೆಯ ಹೊಟ್ಟೆಯ ಕೆಳಭಾಗದಲ್ಲಿ ಅಂಟಿಸಿಬಿಡುತ್ತದೆ. 
ಮೊಟ್ಟೆಯ ಭಾರವನ್ನು ಹೊತ್ತ ಹೆಣ್ಣು ಸೊಳ್ಳೆಯು ತನ್ನ ಅನಗತ್ಯವಾದ ಭಾರವನ್ನಿಳಿಸಲು 
ಪ್ರಯತ್ನಿಸುತ್ತಾ ಮನುಷ್ಯ ದೇಹವನ್ನು ಅರಸುತ್ತದೆ. 1% 


ಮನುಷ್ಯರ ದೇಹದ ಮೇಲೆ ಕುಳಿತ ಸೊಳ್ಳೆಯು ರಕ್ತ ಹೀರಲು ಪ್ರಾರಂಭಿಸಿದಾಗ 
ದೇಹದ ಉಷ್ಣತೆಗೆ ಸೊಳ್ಳೆಯ ದೇಹಕ್ಕೆ ಅಂಟಿಕೊಂಡಿದ್ದ ಮೊಟ್ಟೆಗಳು ಒಡೆಯುತ್ತವೆ. 
ಮರಿಗಳು ಚರ್ಮವನ್ನು ಕೊರೆದು ಒಳಗೆ ಪ್ರವೇಶಿಸುತ್ತವೆ. ನೊಣಗಳು ತಮ್ಮ 
ಜವಾಬ್ದಾರಿಯನ್ನು ಸೊಳ್ಳೆಗಳಿಗೆ ವಹಿಸಿ ನಿಶ್ಚಿಂತೆಯಿಂದಿರುತ್ತವೆ. 


೩೨ ಕೀಟಗಳು ಬದುಕುವ ದಾರಿ 
೩೩. ಜೇನು ನೊಣ 


ಜೇನು ನೊಣ (1080) 100ಗಳು ಎಲ್ಲರಿಗೂ ಪರಿಚಯವಿರುವ ಕೀಟಗಳು. 
ಒಂದು ಜೇನು ಗೂಡಿನಲ್ಲಿ ೪೦ ರಿಂದ ೫೦,೦೦೦ ಜೇನು ನೊಣಗಳಿರುತ್ತವೆ. ಅವುಗಳಲ್ಲಿ 


ಬಹುಪಾಲು ಕೆಲಸಗಾರ ನೊಣಗಳೇ. ಇವು ಗೂಡಿನ ಎಲ್ಲಾ ಕೆಲಸಗಳನ್ನು ನಿರ್ವಹಿಸುತ್ತಾ 
ಸದಾ ಚಟುವಟಿಕೆಯಿಂದಿರುತ್ತವೆ. 


ಈ ಕೆಲಸಗಳನ್ನು ನಿರ್ವಹಿಸಲು ಅವುಗಳು ದೇಹ ರಚನೆಯಲ್ಲಿಯೇ ಕೆಲವು 
ಬದಲಾವಣೆಗಳಿವೆ. ಅವುಗಳ ಅಂಡನಾಳವು ಚುಚ್ಚುವ ಒಂದು ಕೊಂಡಿಯಾಗಿ 
ಪರಿವರ್ತನೆಗೊಂಡಿದೆ. ಹಿಂಗಾಲುಗಳಲ್ಲಿ ಪರಾಗ ಹೊತ್ತು ತರಲು ಪರಾಗಚೀಲಗಳಿವೆ. 
ಹೊಟ್ಟೆಯ ಕೆಳಭಾಗದಲ್ಲಿ ಮೇಣವನ್ನು ಉತ್ಪತ್ತಿಮಾಡುವ ಗ್ರಂಥಿಗಳಿವೆ. 


ಜೇನುನೊಣಗಳು ಹೂಗಳಿಂದ ಸಂಗ್ರಹಿಸಿದ ಮಕರಂದವು ಲಾಲಾರಸದೊಂದಿಗೆ 
ಮಿಶ್ರವಾಗಿ “ಜೇನು ಹೊಟ್ಟೆ' ಎಂಬ ಭಾಗವನ್ನು ಸೇರುತ್ತದೆ. ಹೊಟ್ಟೆಯಿಂದ 
ಹೊರಹಾಕಿದ ಜೇನನ್ನು ನೊಣಗಳು ಕಣಗಳಲ್ಲಿ ಸಂಗ್ರಹಿಸಿಡುತ್ತದೆ. ಜೇನು ನೊಣಗಳ 
ದೇಹದಲ್ಲಿ ಉತ್ಪತ್ತಿಯಾಗುವ ಇನ್ನೊಂದು ವಸ್ತು ಮೇಣ. ಒಂದು ಕಿ.ಗ್ರಾಂ. ಮೇಣ 
ಉತ್ಪಾದಿಸಲು ಕೆಲಸಗಾರ ನೊಣಗಳು ಸಾಧಾರಣ ೩೦ ಕಿ. ಗ್ರಾಂ ಗಳಷ್ಟು ಜೇನು 
ಸೇವಿಸಬೇಕಾಗುತ್ತದೆ. 


ಕೆಲಸಗಾರ ನೊಣಗಳು ಆಹಾರ ದೊರೆಯುವ ಜಾಗಗಳನ್ನು ಪತ್ತೆಹಚ್ಚಿ ಇತರ 
ನೊಣಗಳಿಗೆ ಅವು ದೊರೆಯುವ ದಿಕ್ಕು ಮತ್ತು ದೂರವನ್ನು ತಮದೇ ಆದ ನರ್ತನದ 
ಸಂಕೇತದಿಂದ ತಿಳಿಸುತ್ತವೆ. ಒಂದು ಕಿ.ಗ್ರಾಂ. ಜೇನು ಸಂಗ್ರಹಿಸಲು ಅಂದಾಜು ೬೦,೦೦೦ 
ಸಲ ಸಂಗ್ರಹಿಸಿದ ಮಕರಂದವು ಬೇಕಾಗುತ್ತದೆ. ಇದಕ್ಕಾಗಿ ವಸಾಹತಿನಲ್ಲಿದ್ದ ಪ್ರತೀ 
ಕೆಲಸಗಾರ ನೊಣವು ೧೦ ಬಾರಿ ಹೊರಗೆ ಹಾರಾಡಿ ಬರಬೇಕಾಗುತ್ತದೆ; ಸುಮಾರು 
೬,೦೦,೦೦೦ ಹೂಗಳನ್ನು ಸಂಪರ್ಕಿಸಬೇಕಾಗುತ್ತದೆ. 


ಒಂದು ಜೇನು ನೊಣವು ಸೆಕೆಂಡಿಗೆ ೧೫೦ ರಿಂದ ೨೦೦ ಬಾರಿ ರೆಕ್ಕೆ ಬಡಿಯುತ್ತದೆ. 
ಇದರ ಪ್ರತೀ ಹಾರಾಟದ ದೂರವು ೧-೩ ಕಿ.ಮೀ. ಗಳಷ್ಟಿರುತ್ತದೆ. 


ರೇಟಗಳು ಬದುಕುವ ದಾರಿ ೩೩ 
೩೪. ಮಿಡತೆ 


ಮಿಡಿತೆಗಳ ಧಾಳಿ ಕುರಿತು ಅನೇಕ ಕುತೂಹಲಕಾರಿ ದಾಖಲೆಗಳಿವೆ. ಮಿಡಿತೆಗಳು 
(1.005) ಪ್ರಪಂಚದ ಕೆಲವು ಭಾಗಗಳಲ್ಲಿ ಆಗಾಗ್ಯೆ ಕಾಣಿಸಿಕೊಳ್ಳುತ್ತವೆ. ಮಿಡಿತೆಗಳ 
ಧಾಳಿಯೆಂದರೆ ಎಲ್ಲರಿಗೂ ಭಯ. ಮಿಡಿತೆಗಳ ಹಿಂಡು ದಾಳಿಯಿಟ್ಟ ಪ್ರದೇಶಗಳಲ್ಲಿ 
ಹಸುರು ಎಲೆಯುಳ್ಳ ಯಾವುದೇ ಸಸ್ಯ ಉಳಿಯುವ ಸಂಭವವಿಲ್ಲ, ಮಿಡಿತೆಗಳು ಕ್ಲಾಮಕ್ಕೂ 


ಕಾರಣವಾಗುತ್ತವೆ. ಮಿಡಿತೆಗಳ ದಂಡು ಹುಟ್ಟಿದ ಪ್ರದೇಶದಿಂದ ಬಲುದೂರ 
ಹಾರಾಡುತ್ತವೆ. ಇವು ರೆಕ್ಕೆ ಬಡಿತ ಸೆಕೆಂಡಿಗೆ ೨೦ ರಷ್ಟು. 


ಮಿಡಿತೆಗಳ ಹಾವಳಿಯನ್ನು ಅವುಗಳ ಸಂಖ್ಯೆಯಿಂದಲೇ ಊಹಿಸಿಕೊಳ್ಳಬಹುದು. 
ರಾಕಿ ಪರ್ವತದಲ್ಲಿ ಮಿಡಿತೆಯ ದಂಡೊಂದು ೧೦೦ ಮೈಲು ಅಗಲ, ೩೦೦ ಮೈಲು 
ಉದ್ದ ಮತ್ತು ಅರ್ಧ ಮೈಲು ಎತ್ತರಕ್ಕೆ ವ್ಯಾಪಿಸಿಕೊಂಡಿತ್ರಂತೆ! ಘನಗಜಕ್ಕೆ ೨೭ 
ಮಿಡಿತೆಗಳಂತೆ ಅಂದಾಜು ಮಾಡಿದರೆ ಒಂದು ಘನ ಮೈಲಿನಲ್ಲಿರುವ ಮಿಡಿತೆಗಳ ಸಂಖ್ಯೆ 
೨,೮೦,೦೦,೦೦೦ದಷ್ಟು. ಮಿಡಿತೆಗಳ ದಂಡುಗಳು ಹಲವು ಚದರ ಮೈಲುಗಳಿಗೆ 
ವ್ಯಾಪಿಸಿಕೊಂಡಿದ್ದು ಇವುಗಳ ಸಂಖ್ಯೆ ೩೦,೦೦,೦೦,೦೦೦ ದಷ್ಟು ಮತ್ತು ಒಂದು ಚದರ 
ಮೈಲಿನಲ್ಲಿರುವ ಮಿಡಿತೆಗಳ ಭಾರ ೫೦೦ ಟನ್ನುಗಳಷ್ಟೆಂದು ಹೇಳಲಾಗಿದೆ! 


ಮೊರೊಕ್ಕೊ ದೇಶದ ಮಿಡಿತೆಗಳು ಒಂದು ಚದರಗಜದಲ್ಲಿ ೬,೦೦೦ ಮೊಟ್ಟೆಗಳು 
ಗುಂಪುಗಳನ್ನಿಡುತ್ತದೆಯಂತೆ. ಪ್ರತಿಯೊಂದು ಗುಂಪಿನಲ್ಲಿರುವ ಮೊಟ್ಟೆಗಳ ಸಂಖ್ಯೆ 
೩೦-೩೫ರಷ್ಟು. ಟರ್ಕಿ ದೇಶದ ಒಂದು ಪ್ರದೇಶದಲ್ಲಿ ಮೂರು ತಿಂಗಳ ಅವಧಿಯಲ್ಲಿ 
೪೩೦. ಟನ್‌ ಮಿಡಿತೆಗಳ ಮೊಟ್ಟಿಗಳನ್ನೂ ೧೨೦೦ ಟನ್‌ ಮಿಡಿತೆಗಳನ್ನೂ 
ಸಂಗ್ರಹಿಸಲಾಯಿತಂತೆ! 


ಮಿಡಿತೆಗಳ ದಂಡಿನ ಅಗಾಧ ಪ್ರಮಾಣಕ್ಕೆ ಮೇಲಿನ ಅಂಕೆಸಂಖ್ಯೆಗಳು 
ಉದಾಹರಣೆಗಳಷ್ಟೇ. ಯಾವುದೇ ಪ್ರದೇಶಕ್ಕೆ ಮಿಡಿತೆಗಳ ದಂಡು ಪ್ರವೇಶಿಸಿತೆಂದರೆ 
ಅಲ್ಲಿನ ಹಸರೆಲ್ಲಾ ಮಾಯವಾದಂತೆಯೇ. 


೩೪ ಕೀಟಗಳು ಬದುಕುವ ದಾರಿ 


೩೫. ಮಿಂಚು ಹುಳ 


ರಾತ್ರಿಕಾಲದಲ್ಲಿ ಮರಗಳ ಎಲೆಗಳ ಮಧ್ಯೆ ಮಿಂಚುಹುಳ (Fire ಗs)ಗಳು 
ಮಿಂಚುತ್ತಿರುವುದು ಸಾಮಾನ್ಯ ನೋಟ. ಮಿಂಚು ಹುಳಗಳ ದೇಹದಲ್ಲಿ ಉತ್ಪತ್ತಿಯಾಗುವ 


ಲೂಸಿಫೆರಿನ್‌ ಎಂಬ ರಾಸಾಯನಿಕವೇ ಈ ಬೆಳಕಿಗೆ ಕಾರಣ. ಆದರೆ ಈ ಬೆಳಕಿಗೊಂದು 
ಪ್ರಾಮುಖ್ಯತೆಯಿದೆ. ಉಷ್ಣತೆಯಿಲ್ಲದ ಬೆಳಕೆಂದರೆ ಇದೊಂದೇ! 


ಮಿಂಚು ಹುಳಗಳೇಕೆ ಬೆಳಕನ್ನು ಹೊರಸೂಸುತ್ತವೆ? ಎಂಬುದೊಂದು 
ಕುತೂಹಲಕಾರಿ ವಿಷಯ. ಗಂಡು-ಹೆಣ್ಣುಗಳು ಜೋಡಿಯಾಗಲು ಇದೊಂದು ಬೆಳಕಿನ 
ಸಂಕೇತವೆಂದು ನಂಬಲಾಗಿದೆ. 


೩೬. ನೆಗೆಯುವ ಜೀರುಂಡೆ 


ನೆಗೆಯುವ ಜೀರುಂಡೆ (Click 00000) ಗಳ ದೇಹ ಗಟ್ಟಿಮುಟ್ಟಾಗಿದ್ದು ದೇಹದ 
ಹೊರಮೈ ನುಣುಪಾಗಿರುತ್ತದೆ. ಇವುಗಳ ದೇಹದ ಬಣ್ಣ ಕಂದು ಅಥವಾ ಕಪ್ಪು. ಮರಿಗಳು 
ಮಣ್ಣಿನೊಳಗಿದ್ದು ದೇಹವು ನೀಳವಾಗಿ ಕಂಬಿಯಂತಿರುತ್ತದೆ. 


ಕೀಟಗಳು ಬದುಕುವ ದಾರಿ ೩೫ 


' ಈ ನೆಗೆಯುವ ಜೀರುಂಡೆಗಳು ಹೇಗೆ ನೆಗೆಯುತ್ತವೆ? ಯಾಕೆ ನೆಗೆಯುತ್ತವೆ? 
ಎಂಬುದೇ ವಿಶೇಷ. ಜೀರುಂಡೆಗಳನ್ನು ಸ್ಪರ್ಶಿಸಿದರೆ ಸಾಕು. ಅವು ಕಾಲುಗಳನ್ನು ಅದುಮಿ 
ಹಿಡಿದು ಸತ್ತಂತೆ ನಟಿಸಿ ಬೆನ್ನಿನ ಮೇಲೆ ಮಲಗಿಬಿಡುತ್ತವೆ. ಸ್ವಲ್ಪ ಹೊತ್ತು ಅದನ್ನೇ 
ನೋಡುತ್ತಿದ್ದರೆ ಜೀರುಂಡೆ ತನ್ನ ತಲೆ ಮತ್ತು ದೇಹದ ತುದಿಯನ್ನು ನೆಲಕ್ಕೆ ಒತ್ತಿ "ಟಿಕ್‌' 
ಎಂಬ ಶಬ್ದದೊಂದಿಗೆ ಮೇಲಕ್ಕೆ ನೆಗೆದು ಕಾಲೂರಿ ನಡೆಯತೊಡಗುತ್ತದೆ! 


ಬೆನ್ನಿನ ಮೇಲೆ ಮಲಗಿ ಸತ್ತಂತೆ ಬಿದ್ದುಬಿಡುವುದರಿಂದ ಇದು ವೈರಿಗಳಿಂದ 
ರಕ್ಷಿಸಿಕೊಳ್ಳುತ್ತದೆ. ಆಮೇಲೆ ನಗೆದು ನೈಜ ಸ್ಥಿತಿಯಲ್ಲಿ ನಡೆಯುತ್ತದೆ. 


೩೭. ಬೊಬ್ಬೆ ಕೀಟಗಳು 


ಕೆಲವು ಕೀಟಗಳನ್ನು ಸ್ಪರ್ಶಿಸಿದಾಗ ಚರ್ಮದ ಮೇಲೆ ಬೊಬ್ಬೆಗಳು 
ಕಾಣಿಸಿಕೊಳ್ಳುತ್ತವೆ. "ಬೊಬ್ಬೆ ಕೀಟ' (Blister 0000) ಗಳೆಂದು ಕರೆಯಲ್ಪಡುವ 
ಜೀರುಂಡೆಗಳ ದೇಹದಲ್ಲಿ ಕ್ಕಾಂತೆರಿಡಿನ್‌ ಎಂಬ ವಸ್ತುವಿರುತ್ತದೆ. ಕೀಟಗಳನ್ನು ಮುಟ್ಟಿದಾಗ 
ಅವು ಈ ರಾಸಾಯನಿಕವನ್ನು ಹೊರಸೂಸುತ್ತವೆ. ಶತ್ರುಗಳನ್ನು ದೇ 
ಈ ಏರ್ಪಾಡು! 


ಈ ಕೀಟಗಳಿಂದ ಏನಾದರೂ ಉಪಯೋಗವಿದೆಯೇ? ಕೀಟದ ಮರಿಗಳು 
ಮಣ್ಣಿನಲ್ಲಿದ್ದು ಮಿಡಿತೆಗಳ ಮೊಟ್ಟೆಗಳನ್ನು ತಿಂದು ನಾಶಮಾಡುವುದರಿಂದ ಉಪಕಾರಿ 
ಕೀಟಗಳಾಗಿವೆ. ಕ್ಕಾಂತೆರಿಡಿನ್‌ ರಾಸಾಯನಿಕಕ್ಕೆ ಔಷಧಿಯ ಗುಣಗಳಿವೆ. ಜೀರುಂಡೆಗಳನ್ನು 
ಸಂಗ್ರಹಿಸಿ, ಒಣಗಿಸಿ ಅವುಗಳ ದೇಹದಿಂದ "ಕ್ಯಾಂತೆರಿಡಿನ್‌' ಅಂಶವನ್ನು ತೆಗೆದು 
ಔಷಧಿಗಾಗಿ ಮಾರಾಟಮಾಡುತ್ತಾರೆ. 


೩೮. ಸಂಚಿ ಹುಳಗಳು 


ಎಲೆ ಮತ್ತು ಕೊಂಬೆಗಳಲ್ಲಿ ಕಡ್ಡಿಯಿಂದ ನಾಜೂಕಾಗಿ ರಚಿಸಿದ ಗೂಡುಗಳು, 
ಮುಳ್ಳಿನಂತೆ ಕಾಣುವ ಚೀಲಗಳು ನೇತಾಡುತ್ತಿರುವುದು ಅಲ್ಲಲ್ಲಿ ಕಂಡು ಬರುತ್ತದೆ. ಈ 
ಗೂಡುಗಳಾಗಲೀ, ಚೀಲಗಳಾಗಲಿ ಒಂದೇ ಸ್ಥಳದಲ್ಲಿ ಇರುವುದಿಲ್ಲ, ಅವುಗಳಿಗೆ 
ಚಲನೆಯೂ ಇದೆ! ಗೂಡುಗಳೊಳಗೆ ಕೀಟಗಳು ವಾಸವಾಗಿರುವುದೇ ಈ ಚಲನೆಗೆ 


೩೬ ಕೀಟಗಳು ಬದುಕುವ ದಾರಿ 


ಕಾರಣ. ಸಂಚಿ ಹುಳಗಳು ಗೂಡಿನ ಸಮೇತ ಚಲಿಸುತ್ತಿರುತ್ತವೆ. ಕೀಟದ ತಲೆ ಮಾತ್ರ 
ಹೊರಗೆ ಕಾಣಿಸುತ್ತದೆ. 


ಸಂಚಿ ಹುಳಗಳು ರೇಶೈದಾರ, ಎಲೆ, ಒಣಕಡ್ಡಿ ಮೊದಲಾದ ವಸ್ತುಗಳಿಂದ ತಮ್ಮ 
ದೇಹದ ಸುತ್ತಲೂ ಒಂದು ಗೂಡನ್ನು ರಚಿಸಿ ಅದರೊಳಗೇ ಇರುತ್ತವೆ. ಗೂಡಿನ ಸಮೇತ 
ಚಲಿಸುತ್ತಾ ಎಲೆಗಳನ್ನು ತಿನ್ನುತ್ತವೆ. ಮರಿಗಳಿದ್ದಾಗ ರಚಿಸಿದ ಗೂಡಿನಲ್ಲಿ ಹೆಣ್ಣು ಕೀಟವು 
ತನ್ನ ಇಡೀ ಜೀವನವನ್ನು ಕಳೆಯುತ್ತದೆ. ಹೆಣ್ಣು ಕೀಟಗಳಿಗೆ ರೆಕ್ಕೆಗಳಿರುವುದಿಲ್ಲ. ಗಂಡು 
ಕೀಟಗಳು ರೆಕ್ಕೆಗಳನ್ನು ಹೊಂದಿದ್ದು ಗೂಡಿನೊಳಗಿರುವ ಹೆಣ್ಣು ಕೀಟದೊಂದಿಗೆ 
ಜೋಡಿಯಾಗುತ್ತವೆ. ಹೆಣ್ಣು ಕೀಟವು ಗೂಡಿನೊಳಗೆ ಮೊಟ್ಟಿಯಿಟ್ಟು ಸತ್ತು ಹೋಗುತ್ತದೆ. 


ಗೂಡುಗಳ ರಚನೆಯಿಂದ ಮೊಟ್ಟೆ, ಮರಿ ಮತ್ತು ಪ್ರಾಯಸ್ಥ ಕೀಟಗಳಿಗೆ 
ರಕ್ಷಣೆಯೊದಗುತ್ತದೆ. 


೩೯. ಅಳೆಯುವ ಹುಳ 


ಇದೇನು ಆಶ್ಚರ್ಯವೆಂದು ಯಾರಾದರೂ ಊಹಿಸಬಹುದು. ಹುಳಗಳೂ ಅಳತೆ 
ಮಾಡುತ್ತವೆಯೇ? ಕೆಲವು ಹುಳಗಳು ದೂರವನ್ನು ಕ್ರಮಿಸುವ ರೀತಿಯು ಅವು 
ದೂರವನ್ನು ಅಳೆಯುತ್ತಿರುವಂತೆಯೇ ಕಾಣಸುತ್ತದೆ. ಇತರ ಹುಳಗಳಿಗಿರುವಂತೆ ಈ 
ಹುಳಗಳ ದೇಹದ ಮಧ್ಯಭಾಗದಲ್ಲಿ ಹುಸಿಕಾಲುಗಳೇ ಇರುವುದಿಲ್ಲ, ದೇಹದ ಮುಂಭಾಗ 
ಮತ್ತು ಹಿಂಭಾಗದಲ್ಲಿ ಮಾತ್ರ ಕಾಲುಗಳಿರುವುದರಿಂದ ಇವು ದೇಹದ ಮಧ್ಯಭಾಗವನ್ನು 
ಕೊಂಡಿಯಂತೆ ಮೇಲೇರಿಸಿ ಹಿಂಭಾಗವನ್ನೇ ಮುಂದಕ್ಕೆಳೆದು ಚಲಿಸುತ್ತವೆ. ಚಲಿಸುವಾಗ 


ರೇಟಗಳು ಬದುಕುವ ದಾರಿ ೩೭ 


ಮಧ್ಯಭಾಗವು "ಡುಬ್ಬ'ದಂತೆ ಎದ್ದು ತೋರುತ್ತದೆ. ಇವೇ ಅಳೆಯುವ ಹುಳ (Measuring 
worm)nಗಳು. 


ಕೆಲವು ವೇಳೆ ಈ ಹುಳಗಳು ಹಿಂಗಾಲುಗಳಿಂದ ಸಸ್ಯಭಾಗವನ್ನು ಹಿಡಿದು ಇಡೀ 
ದೇಹವನ್ನು ನೆಟ್ಟಗೆ ಹೊರಚಾಚಿಕೊಂಡಿರುತ್ತವೆ. ಇವುಗಳ ಬಣ್ಣವು ಹಸುರು ಅಥವಾ 
ಕಂದಾಗಿದ್ದು ಕಡ್ಡಿಯಂತೆ ಕಂಡುಬರುವ ಈ ಹುಳಗಳನ್ನೇ ಗುರುತಿಸುವುದೇ ಕಷ್ಟ. 


೪೦. ಕುಕ್ಕೂ ಕಣಜ 


ಹಲವು ಜಾತಿಯ ಕಣಜಗಳು ಗೂಡುಗಳನ್ನು ರಚಿಸಿ ತಮ್ಮಮರಿಗಳನ್ನು ಸಾಕುತ್ತವೆ. 
ಇವು ಮೊಟ್ಟೆಯ ಜತೆಗೆ ಮರಿಗಳಿಗೆ ಬೇಕಾದ ಆಹಾರವನ್ನು ಮೊದಲೇ ಒದಗಿಸಿ 
ಕೊಡುತ್ತವೆ. ಆದರೆ ಕುಕ್ಕೂ ಕಣಜ (0080೦೦ w೩sp)ಗಳು ಈ ಶ್ರಮವನ್ನೇ 
ವಹಿಸುವುದಿಲ್ಲ. 


ಕುಕ್ಕೂ ಕಣಜಗಳು ಗೂಡುಗಳನ್ನು ರಚಿಸುವುದೇ ಇಲ್ಲ. ಅವು ಇತರ ಕಣಜಗಳು 
ರಚಿಸಿದ ಗೂಡುಗಳಲ್ಲಿ ತಮ್ಮಮೊಟ್ಟಿಗಳನ್ನಿಡುತ್ತವೆ. ಮೊಟ್ಟೆಯಿಂದ ಹೊರಬಂದ ಕಣಜದ 
ಮರಿಗಳು ಗೂಡಿನಲ್ಲಿದ್ದ ಕಣಜದ ಮರಿಗಳನ್ನೇ ತಿಂದು ಬೆಳೆಯುತ್ತವೆ. ಗೂಡುಗಳಲ್ಲಿ 
ಹುಳಗಳನ್ನು ಮೊದಲೇ ಮರಿಗಳಿಗೆ ಆಹಾರವಾಗಿ ಸಂಗ್ರಹಿಸಿಟ್ಟಿದ್ದರೆ ಅವು ಅದನ್ನು 
ಉಪಯೋಗಿಸಿಕೊಳ್ಳುತ್ತವೆ. ಕಾಗೆಯ ಗೂಡಿನಲ್ಲಿ ಕೋಗಿಲೆ ಮೊಟ್ಟೆಯಿಡುವ ತಂತ್ರವನ್ನೇ 
ಇವು ಬಳಸಿಕೊಳ್ಳುತ್ತವೆ. 


ತಮ್ಮ ಗೂಡಿನಲ್ಲಿ ಮೊಟ್ಟೆಯಿಡುವ ಕುಕ್ಕೂ ಕಣಜಗಳ ಅತಿಕ್ರಮಣವನ್ನು ಬೇರೆ 
ಕಣಜಗಳು ಮೆಚ್ಚಿಕೊಳ್ಳುವುದಿಲ್ಲ. ಅವು ಕುಕ್ಕೂ ಕಣಜಗಳ ಮೇಲೆ ಧಾಳಿ ಮಾಡುತ್ತವೆ. 
ಕುಕ್ಕೂ ಕಣಜಗಳೂ ಆಕ್ರಮಣವನ್ನು ಎದುರಿಸುವ ಉಪಾಯವನ್ನು ಕಂಡು ಕೊಂಡಿವೆ. 
ಅವುಗಳ ದೇಹದ ಕವಚವು ಚಿಫ್ಟಿನಂತೆ ಗಟ್ಟಿಯಾಗಿದೆ. ಕಣಜಗಳು ಇವುಗಳನ್ನು 
ಬೆನ್ನಟ್ಟಿದಾಗ ಇವು ತಮ್ಮ ತಲೆ, ಕಾಲು ಮತ್ತು ದೇಹದ ಉರುಟಾಗಿ ಬಾಗಿಸಿ ಚಿಂಡಿನಂತೆ 


೩೮ | ರೇಟಗಳು ಬದುಕುವ ದಾರಿ 


ಬಿದ್ದು ಬಿಡುತ್ತವೆ. ಚಿಪ್ಪಿನಂತಿರುವ ದೇಹದ ಹೊರಕವಚದಿಂದಾಗಿ ಕಣಜಗಳ ಧಾಳಿಯು 
ಫಲಕಾರಿಯಾಗುವುದಿಲ್ಲ, 


ಕುಕ್ಕೂ ಕಣಜಗಳು ತಮ್ಮ ರಕ್ಷಣೆಯನ್ನೂ ಮಾಡಿಕೊಳ್ಳುವುದಲ್ಲದೆ ಮರಿಗಳನ್ನು 
ಸಾಕುವ ಕೆಲಸಕ್ಕೆ ಕೈ ಹಾಕುವುದಿಲ್ಲ. 


೪೧. ರಾಣಿ ಜೇನು ನೊಣ 


ಒಂದು ಜೇನು ಗೂಡಿನಲ್ಲಿ ಒಂದೇ ರಾಣಿ ನೊಣ (೧ಟ೯ೀಂ)ವಿರುತ್ತದೆ. ಇದು 
ಕೆಲಸಗಾರ ಮತ್ತು ಗಂಡು ನೊಣಗಳಿಗಿಂತ ಗಾತ್ರದಲ್ಲಿ ಹಿರಿದು. ಮೊಟ್ಟೆಯಿಟ್ಟು ತನ್ನ 
ಸಂತತಿಯನ್ನು ಹೆಚ್ಚಿಸುವುದು ರಾಣಿನೊಣದ ಕೆಲಸ. ಆದರೆ ಇದು ಇಡುವ ಮೊಟ್ಟೆಗಳ 
ಸಂಖ್ಯೆಯೆಷ್ಟು? ಒಂದು ರಾಣಿನೊಣವು ದಿನವೊಂದಕ್ಕೆ ೨,೦೦೦ ದಿಂದ ೩,೦೦೦ 
ದಷ್ಟು ಮೊಟ್ಟಿಗಳನ್ನಿಡುತ್ತದೆ. ಈ ಮೊಟ್ಟೆಗಳ ತೂಕವು ರಾಣಿ ಜೇನು ನೊಣದ 
ತೂಕಕ್ಕಿಂತಲೂ ಅಧಿಕ. ರಾಣಿ ನೊಣವು ೨-೩ ವರ್ಷಗಳವರೆಗೆ ಜೀವಿಸುತ್ತದೆ. 


ಜೇನುಗೂಡಿನಲ್ಲಿರುವ ಎಲ್ಲಾ ನೊಣಗಳಿಗೂ ರಾಣಿನೊಣವೇ ತಾಯಿ. ಒಂದು 
ಉತ್ತಮ ಸ್ಥಿತಿಯಲ್ಲಿರುವ ಜೇನು ಕುಟಂಬದಲ್ಲಿ ಸಾಧಾರಣ ೫೫,೦೦೦ ನೊಣಗಳಿರುತ್ತವೆ. 
ಒಂದು ವರ್ಷದಲ್ಲಿ ಒಂದು ಕುಟುಂಬದಲ್ಲಿ ಸಾಧಾರಣ ೨,೦೦,೦೦೦ ಜೇನು ನೊಣಗಳು 


ಉತ್ಪತ್ತಿಯಾಗುತ್ತವೆ. ಒಂದು ರಾಣಿ ನೊಣವು ತನ್ನ ಜೀವಿತದ ಅವಧಿಯಲ್ಲಿ 
೧೫,೦೦,೦೦೦ ನೊಣಗಳನ್ನು ಉತ್ಪಾದಿಸಬಲ್ಲುದೆಂದು ಲೆಕ್ಕ ಹಾಕಿದರೂ ಈ ಸಂಖ್ಯೆಯು 
೫,೦೦,೦೦೦ ಕ್ಕಿಂತ ಅಧಿಕವಾಗಿರುವುದಿಲ್ಲ, 


ರಾಣಿ ನೊಣವು ಉತ್ಪತ್ತಿಯಾಗುವ ವಿಧಾನವೇ ಬೇರೆ. ಹೊಸ ರಾಣಿ ನೊಣದ 
ಅವಶ್ಯಕತೆ ಕಂಡು ಬಂದಾಗ ಕೆಲಸಗಾರ ನೊಣಗಳು ಪ್ರತ್ಯೇಕ ಕಣವನ್ನು ತಯಾರಿಸುತ್ತವೆ. 


ಕೇಟಗಳು ಬದುಕುವ ದಾರಿ ೩೯ 


ಈ ಕಣದಲ್ಲಿ ಉತ್ಪತ್ತಿಯಾದ ಮರಿಗೆ ಕೆಲಸಗಾರ ನೊಣಗಳು ವಿಶೇಷ ಆಹಾರ 
(ರಾಜಶಾಹಿ) ವನ್ನು ಸಂಪೂರ್ಣ ಬೆಳವಣಿಗೆಯಾಗುವ ತನಕ ಒದಗಿಸುತ್ತವೆ. ಇತರ 
ನೊಣಗಳ ಮರಿಗಳಿಗೆ ಈ ಆಹಾರವನ್ನು ಎರಡು ದಿನ ಮಾತ್ರ ಕೊಡಲಾಗುತ್ತದೆ. 
ಉಳಿದ ದಿವಸಗಳಲ್ಲಿ ಇವುಗಳಿಗೆ ಜೇನು ಮತ್ತು ಮಕರಂದದ ಮಿಶ್ರಣವನ್ನು 
ಕೊಡಲಾಗುತ್ತದೆ. 


ಒಮ್ಮೆ ಮಾತ್ರ ಗಂಡಿನೊಂದಿಗೆ ಜೋಡಿಯಾಗುವ ರಾಣಿ ನೊಣದಲ್ಲಿ 
ವೀರ್ಯಾಣುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವ  ಚೀಲವೊಂದಿರುತ್ತದೆ. ಅವಶ್ಯಕತೆಗೆ 
ಅನುಗುಣವಾಗಿ ವೀರ್ಯಾಣುಗಳನ್ನು ಮೊಟ್ಟೆಯೊಂದಿಗೆ ಸಂಪರ್ಕಿಸಲು ಬಿಡುಗಡೆ 
ಮಾಡುವುದನ್ನು ರಾಣಿ ನೊಣವು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತದೆ. ವೀರ್ಯಾಣುಗಳ 
ಸಂಪರ್ಕವಾದ ಮೊಟ್ಟೆಗಳಿಂದ ಹೆಣ್ಣು ನೊಣಗಳೂ, ಸಂಪರ್ಕವಾಗದ ಮೊಟ್ಟಿಗಳಿಂದ 
ಗಂಡುನೊಣಗಳೂ ಉತ್ಪತ್ತಿಯಾಗುತ್ತದೆ. ಗಂಡು-ಹೆಣ್ಣುಗಳ ಸಂತಾನೋತ್ಪತ್ತಿಯನ್ನು 


ನಿಯಂತ್ರಿಸುವ ಈ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ! 


೪೨. ಇರುವೆಗಳು 


ಇರುವೆಗಳು ಸಮೂಹ ಜೀವನ ನಡೆಸುವ ಕೀಟಗಳು. ಇರುವೆಗಳ ಸಮೂಹದಲ್ಲಿ 
ರಾಣಿ, ಕೆಲಸಗಾರ, ಗಂಡು ಮತ್ತು ಸೈನಿಕ ಎಂಬ ನಾಲ್ಕು ವರ್ಗಗಳಿವೆ. ಒಂದು ರಾಣಿ 
ಇರುವೆ ದಿನವೊಂದಕ್ಕೆ ೩೪೦ ರಷ್ಟು ಮೊಟ್ಟೆಗಳನ್ನಿಡಬಲ್ಲುದು. ಒಂದು ಇರುವೆ 
ಗೂಡಿನಲ್ಲಿ ೧,೫೦,೦೦೦ ದಿಂದ ೬,೩೦,೦೦೦ ಇರುವೆಗಳಿರಬಹುದೆಂದು 
ಅಂದಾಜುಮಾಡಲಾಗಿದೆ. 


ಕೆಲವು ಇರುವೆ (Aಗ)ಗಳಿಗೆ ಮನುಷ್ಯರಂತೆ ತಮ್ಮ ಮುಂದಿನ ಉಪಯೋಗಕ್ಕಾಗಿ 
ಆಹಾರ ವಸ್ತುಗಳನ್ನು ಸಂಗ್ರಹಿಸಿಡುವ ಕ್ರಮವೂ ಇದೆ! ಸಸ್ಯಗಳಿಂದ ಅವು ಕಾಳುಗಳನ್ನು 
ಸಂಗ್ರಹಿಸಿ ತಮ್ಮ ಗೂಡುಗಳಲ್ಲಿ ಸಂಗ್ರಹಿಸಿಡುತ್ತವೆ. ಸಸ್ಯ ಹೇನು ಮತ್ತು ಮತ್ತು ಶಲ್ಕ 
ಕೀಟಗಳು ಸ್ರವಿಸುವ ಸಿಹಿ ಪದಾರ್ಥವನ್ನು ಇರುವೆಗಳು ಸೇವಿಸುವುದು ಸಾಮಾನ್ಯ. 


೪೧೦ ರೇಟಗಳು ಬದುಕುವ ದಾರಿ 


ಇರುವೆಗಳು ಈ ಕೀಟಗಳನ್ನು ತಮ್ಮ ವಸಾಹತುಗಳಲ್ಲಿ ದನಗಳನ್ನು ಸಾಕುವಂತೆ ಸಾಕುತ್ತವೆ. 
ಈ ಕೀಟಗಳು ಇರುವೆಗಳಿಗೆ ಸಿಹಿಪದಾರ್ಥವನ್ನು ಒದಗಿಸುತ್ತವೆ. 


೪೩. ಕೊಡತಿ ಕೀಟ 


ಹೊಳೆಯುವ ಮೈಬಣ್ಣವಿರುವ ಕೊಡತಿ ಕೀಟಗಳು (Dragon: flier) ಕೆರೆ, 
ಸರೋವರ ಮತ್ತು ಜವುಗು ಪ್ರದೇಶಗಳ ಸಮೀಪ ಹಾರಾಡುತ್ತಾ ಇರುತ್ತವೆ. ಅತೀ 
ವೇಗವಾಗಿ ಹಾರಾಡುವ ಈ ಕೀಟಗಳು ಪ್ರತಿ ಸೆಕೆಂಡಿಗೆ ೨೦ ಸಲ ರೆಕ್ಕೆ ಬಡಿಯುತ್ತಾ 
ಗಂಟೆಗೆ ೬೦ ಮೈಲು ವೇಗದಲ್ಲಿ ಹಾರಾಡಬಲ್ಲುವು. ಗಾಳಿಯಲ್ಲಿ ಹಾರಾಡುತ್ತಿರುವ ಸೊಳ್ಳೆ, 
ನೊಣ ಮೊದಲಾದ ಸಣ್ಣ ಕೀಟಗಳು ಇವುಗಳ ಆಹಾರ. 


ಇವುಗಳ ಕಣ್ಣುಗಳ ಗಾತ್ರ ದೊಡ್ಡದು. ಪ್ರತೀ ಸಂಮಿಶ್ರ ಕಣ್ಣುಗಳಲ್ಲಿ ೨೦,೦೦೦ 
ಕಣಗಳಿವೆ! ಈ ಕಣ್ಣುಗಳ ಸಹಾಯದಿಂದ ಹಾರುತ್ತಿರುವ ಕೀಟಗಳನ್ನು ತಮ್ಮ ಕಾಲುಗಳನ್ನು 
ಒಂದು ಬುಟ್ಟಿಯಂತೆ ರಚಿಸಿ ಹಿಡಿದು ತಿನ್ನುತ್ತವೆ. ಮರಿಗಳು ನೀರಿನಲ್ಲಿ ಬೆಳೆಯುತ್ತವೆ. 
ಮರಿಗಳ ಬೆಳವಣಿಗೆಯ ಅವಧಿ ೧ ರಿಂದ ೨ ವರ್ಷಗಳು. 


ಗಂಡು ಕೀಟಗಳ ಲೈಂಗಿಕ ಅಂಗ ಹೊಟ್ಟೆಯ ಮೇಲ್ಲುದಿಯ ಕೆಳಭಾಗದಲ್ಲಿರುತ್ತದೆ. 
ಹೆಣ್ಣು ಕೀಟದ ಅಂಗಗಳು ಹೊಟ್ಟೆಯ ತುದಿಯಲ್ಲಿರುತ್ತದೆ. ಜೋಡಿಯಾಗುವ 
ಸಂದರ್ಭದಲ್ಲಿ ಗಂಡು ಕೀಟವು ಹೆಣ್ಣು ಕೀಟವನ್ನು ತಲೆಯಲ್ಲಿ ಬಲವಾಗಿ ಹಿಡಿದು 
ಕೊಳ್ಳುತ್ತದೆ. ಹೆಣ್ಣು ಕೀಟವು ಹೊಟ್ಟೆಯ ತುದಿಯನ್ನು ಮೇಲ್ಭಾಗಕ್ಕೆ ಕೊಂಡಿಯಂತೆ 
ಬಾಗಿಸಿ ಗಂಡು ಕೀಟದ ಹೊಟ್ಟೆಯ ಕೆಳಭಾಗವನ್ನು ಸಂಪರ್ಕಿಸುತ್ತದೆ. 


ಜೋಡಿಯಾಗುವ ಸಮಯದಲ್ಲಿ ಕೊಡತಿ ಹುಳಗಳು ಈ ಕಾರಣದಿಂದಾಗಿ 
ಜೋಡಿಯಾಗಿಯೇ ಹಾರಾಡುತ್ತಿರುತ್ತವೆ. 


ಕೀಟಗಳು ಬದುಕುವ ದಾರಿ: ೪೧ 
| ೪೪. ಮೇ ನೊಣಗಳು 


ಮೇ ತಿಂಗಳಲ್ಲಿ ಮುಂಜಾನೆ ಮತ್ತು ಸಂಜೆಯ ಸಮಯ ನದಿ, ಕೆರೆ, ಕಾಲುವೆಗಳ 
ಪರಿಸರದಲ್ಲಿ ಅಸಂಖ್ಯಾತ ಕೀಟಗಳು ಹಾರಾಡುತ್ತಿರುವುದು ಕಂಡು ಬರುತ್ತದೆ. ಮೇ 


MAS. 
4 

1 NI ಹೌ 

0 

ತಿಂಗಳಲ್ಲೇ ಕಾಣಿಸಿಕೊಳ್ಳುವ ಈ ಕೀಟಗಳನ್ನು ಮೇ ನೊಣ(May flier)ಗಳೆಂದು 

ಕರೆಯುತ್ತಾರೆ. ಈ ಕೀಟದ ಮರಿಗಳು ನೀರಿನಲ್ಲಿ ಬೆಳೆಯುತ್ತವೆ. ಮರಿಗಳ ಬೆಳವಣಿಗೆಯ 

ಅವಧಿ ಒಂದು ವರ್ಷಕ್ಕಿಂತಲೂ ಅಧಿಕ. ಪ್ರಾಯಸ್ಥ ಕೀಟಗಳು ಹೊರಬರುವುದು ಮೇ 

ತಿಂಗಳಿನಲ್ಲಿಯೇ. 


ಮೃದುದೇಹದ ಹಸುರು ಬಣ್ಣದ ಈ ಕೀಟಗಳಿಗೆ ಮೂರು ನೂಲಿನಂತಹ . 
ಉದ್ದವಾದ ಬಾಲಗಳಿರುತ್ತವೆ. ಜೋಡಿಯಾಗುವ ಸಮಯದಲ್ಲಿ ಗಂಡು ಹೆಣ್ಣನ್ನು 
ಆಲಂಗಿಸಿ ಜೋಡಿಯಾಗಿ ಹಾರಾಡುತ್ತಾ ಇರುತ್ತವೆ. ಆದರೆ ಈ ಸಂತೋಷದ ದಿನಗಳು 
ಬಹುಕಾಲ ಇರುವುದಿಲ್ಲ ಮೇ ನೊಣಗಳು ಜೀವಿಸುವುದು ಒಂದೆರಡು ದಿವಸಗಳು 
ಮಾತ್ರ. 


೪೫. ಚೇಳು ನೊಣಗಳು 


ಚೇಳು ನೊಣಗಳು (Scorpion ಗಃ) ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ 
ಕೀಟಿಗಳಲ್ಲ, ನೆರಳಿನ ಆಶ್ರಯವಿರುವ ನದೀ ತೀರ ಮತ್ತು ತೇವಭರಿತ ಕಾಡು 
ಪ್ರದೇಶಗಳಲ್ಲಿ ಇವು ಕಂಡು ಬರುತ್ತವೆ. ಗಾತ್ರ ೧ ರಿಂದ ೨ ಸೆ. ಮೀ.ಗಳಷ್ಟು ತಲೆಯ 
ಮುಂಭಾಗವು ಕೊಕ್ಕಿನಂತೆ ಮುಂದಕ್ಕೆ ಚಾಚಿರುತ್ತದೆ. ಎಲೆ, ಚ ಮೇಲೆ ಇವು 
. ನೇತಾಡಿಕೊಂಡು ಕುಳಿತಿರುತ್ತವೆ. 


ಚೇಳು ನೊಣಗಳೆಂದು ಕರೆಯಲ್ಪಟ್ಟರೂ ಇವುಗಳು ವಿಷಕಾರಿಯಲ್ಲ ಇವುಗಳಿಗೆ 
ಚೇಳುಗಳ ಸ್ವಭಾವವೂ ಇಲ್ಲ, ಇವುಗಳ ಹೊಟ್ಟೆಯ ತುದಿಯು ಚೇಳಿನ ಬಾಲದಂತೆ 


೪೨ ಕೀಟಗಳು ಬದುಕುವ ದಾರಿ 


ಉದ್ದವಾಗಿದ್ದು ತುದಿಯಲ್ಲಿ ನನಯ ಇದೆ. ಹೊಟ್ಟೆಯ ತುದಿಯನ್ನು ಚೇಳಿನಂತೆಯೇ 
ಎತ್ತಿಹಿಡಿಯುವುದರಿಂದ ಈ ಕೀಟಗಳಿಗೆ ಚೇಳು. ನೊಣಗಳೆಂದು ಹೆಸರು. ಆದರೆ ಇದು 
ಕೀಟಗಳಿಗೆ ಭಯ ಹುಟ್ಟಿಸಿ ಬದುಕುವ ಉಪಾಯ?! ' 


ಚೇಳು ನೊಣಗಳು ಮನುಷ್ಯರಿಗೇನೂ ಹಾನಿ ಮಾಡುವುದಿಲ್ಲ. ಸತ್ತುಹೋದ ಮತ್ತು 
ಅಸಾಹಯಕ ಹುಳ, ನೊಣ, ಜೇಡ ಇತ್ಯಾದಿಗಳನ್ನು ' ತಿಂದು ಇವು ಭಂಗಿಗಳ ಕೆಲಸ 
ಮಾಡುತ್ತವೆ. ಚೇಳಿನ ಕೊಂಡಿಯೊಂದು ವೇಷಾಂತರವಷ್ಟೇ. 


೪೬. ಉಗುಳು ತಿಗಣೆಗಳು 


ಹುಲ್ಲುಗಾವಲುಗಳಲ್ಲಿ ಅಲ್ಲಲ್ಲಿ ಉಗುಳಿನಂತಹ ಬಿಳಿನೊರೆ ವಸ್ತು ಕಾಣಿಸಿಕೊಂಡರೆ 
ಆಶ್ಚರ್ಯ ಪಡಬೇಕಾಗಿಲ್ಲ. ಇವುಗಳ ಮಧ್ಯೆ : ಒಂದೆರಡು: ಅಪ್ಸರೆ: ಕೀಟಗಳಿರಬಹುದು. 
ತಮ್ಮ ಬೆಳೆವಣಿಗೆಯ: ಕಾಲದಲ್ಲಿ 'ಉಗುಳಿನಂತಹ. ಆವರಣದೊಳಗೆ. ಇವು "ವೈರಿಗಳಿಂದ 
ರಕ್ಷಣೆ .ಪಡೆಯುತ್ತವೆ.. ಉಗುಳಿನಂತಹ ಪದಾರ್ಥದ ಒಳಗೆ ಬೆಳೆಯುವ ಈ Bios 
ಉಗುಳು ತಿಗಣೆ (501/0 bugs) ಎಂದು ಕರೆಯುತ್ತಾರೆ. ಥ್ರ 


ಕೇಟಗಳು ಬದುಕುವ ದಾರಿ ಅಪ್ಲಿ 


ಕೊನೆಯ ಸಲ ಪೊರೆ ಬಿಟ್ಟ ನಂತರ ಕೀಟಗಳು ಉಗುಳಿನಿಂದ ಹೊರಬರುತ್ತವೆ. 
ಬೆಳೆದ ಕೀಟಗಳ ಗಾತ್ರ ಸಾಧಾರಣ ೧ - ೧.೫ ಸೆ.ಮೀ.ಗಳಷ್ಟು. ಇವು ಜಿಗಿಯುವ 
ಸ್ವಭಾವದವುಗಳು. 
ತಿಗಣೆಗಳು ಎಲೆಗಳ ಮೇಲೆ ತಲೆಕೆಳಗಾಗಿ ಕುಳಿತು ಹೊಟ್ಟೆಯಿಂದ ಬಿಳಿನೊರೆಯನ್ನು 
ಉಗುಳುತ್ತವೆ. .ನೊರೆ ದೇಹದ ಮೇಲೆಲ್ಲಾ ಹರಡಿಕೊಳ್ಳುತ್ತದೆ. ನೊರೆಯ ಗಾತ್ರವನ್ನು 


ಹಿಗ್ಗಿಸಲು ತಿಗಣಿಗಳು ಬಾಯಿಂದ ಗುಳ್ಳೆಗಳನ್ನೆಬ್ಬಿಸುತ್ತವೆ. ಇದರಿಂದ ಕೀಟದ ದೇಹದ 
ಸುತ್ತಲೂ ಉಗುಳಿನಂತಹ ಬಿಳಿ ನೊರೆ ಆವರಿಸಿಕೊಳ್ಳುತ್ತದೆ. 


ನೊರೆಯ ಮಧ್ಯದಲ್ಲಿ ಬೆಳೆಯುತ್ತಿರುವ ಮರಿ ತಿಗಣೆಗಳಿಗೆ ಯಾವ 
ಪ್ರಾಣಿಯಿಂದಲೂ ಅಪಾಯವಿರುವುದಿಲ್ಲ! 
೪೭. ಆಭರಣ ಜೀರುಂಡೆಗಳು 


ಕೆಲವು ಜಾತಿಯ ಜೀರುಂಡೆಗಳ ದೇಹವು ಹೊಳೆಯುವ ಬಣ್ಣಗಳಿಂದ 
ಆಕರ್ಷಿತವಾಗಿರುತ್ತದೆ. ಈ ಬಣ್ಣಗಳು ಹೊಳೆಯುವ ತಾಮ್ರದ ಬಣ್ಣ ಹಸಿರು, ನೀಲಿ, 


ಕಂದು ಅಥವಾ ಕಪ್ಪು ಬಣ್ಣಗಳಾಗಿರಬಹುದು. ಇವುಗಳ ನುಣುಪು ಮತ್ತು ಹೊಳಪು 
ಎಷ್ಟಿರುತ್ತದೆ ಎಂಬುದನ್ನು ಈ  ಕೀಟಗಳಿಗಿದ್ದ "ಆಭರಣ ಜೀರುಂಡೆಗಳು' 
(Jewel beetles) ಎಂಬ ಸಾಮಾನ್ಯ ಹೆಸರಿನಿಂದಲೇ ಊಹಿಸಬಹುದು. : 


ಜೀರುಂಡೆಗಳು ಅತ್ಕಾಕರ್ಷಕವಾಗಿದ್ದರೂ ಅವುಗಳ ಮರಿಗಳು ಮರದ ಕಾಂಡಗಳನ್ನು : 
ಮತ್ತು ಸತ್ತು ಒಣಗಿ ಬಿದ್ದ ಮರಗಳನ್ನು ಕೊರೆಯುತ್ತವೆ. ಈ ಮರಿಗಳನ್ನು ಇತರ 
ಕೀಟಗಳ . ಮರಿಗಳಿಂದ ಸುಲಭವಾಗಿ ಬೇರ್ಪಡಿಸಬಹುದು. ನಸು ಬಿಳಿಬಣ್ಣದ ಈ 
ಹುಳಗಳ ತಲೆ ಅಗಲವಾಗಿ ಚಪ್ಪಟೆಯಾಗಿರುತ್ತದೆ. ಇವು ಹೆಡೆಬಿಡಿಸಿದ ಸರ್ಪದಂತೆ 
ತೋರುತ್ತದೆ! 


ಲಲ ಕೇಟಗಳು ಬದುಕುವ ದಾರಿ 


೪೮. ಗುಲಗಂಜಿ ಜೀರುಂಡೆಗಳು 


ಅರ್ಧಚಂದ್ರಾಕೃತಿಯಲ್ಲಿ ಉಬ್ಬಿದ ದೇಹವಿರುವ ಕೆಲವು ಚಿಕ್ಕ ಕೀಟಗಳು ಎಲೆಗಳ 
ಮೇಲೆ ವೇಗವಾಗಿ ಹರಿದಾಡುತ್ತಿರುವುದನ್ನು ನಾವು ಆಗಾಗ್ಯೆ ತೋಟದ ಗಿಡಗಳಲ್ಲಿ 
ನೋಡುತ್ತೇವೆ. ಚಲಿಸುವಾಗ ಈ ಕೀಟಗಳ ತಲೆ ಮತ್ತು ಕಾಲುಗಳು ಕಾಣಿಸುವುದೇ 


ಇಲ್ಲ. ಗುಲಗುಂಜಿಯ ಗಾತ್ರದ ಪ್ರಾಣಿಯೊಂದು ವೇಗವಾಗಿ ಚಲಿಸುತ್ತಿರುವಂತೆ 
ಕಾಣಿಸುತ್ತದೆ. ಇವುಗಳ ರೆಕ್ಕೆಗಳ ಮೇಲೆ ಬಣ್ಣ ಬಣ್ಣದ ಚುಕ್ಕೆಗಳೂ, ಗೆರೆಗಳೂ ಇರುತ್ತವೆ. 
ಆಕರ್ಷಕ ಬಣ್ಣದ ಈ ಕೀಟಗಳಿಗೆ “ಲೇಡಿ ಬರ್ಡ್‌' ಕೀಟ (Lady bird ಸ. 
ಗಳೆಂದೇ ಹೆಸರು. 


ಜೀರುಂಡೆಗಳು ಆಕರ್ಷಿತವಾಗಿದ್ದರೂ ಅವುಗಳ ಮರಿಗಳು ಚಪ್ಪಟೆಯಾಗಿದ್ದು 
ದೇಹವು ಮುಳ್ಳುಗಳಿಂದ ಕೂಡಿರುತ್ತದೆ. ಸಸ್ಕಹೇನುಗಳನ್ನು ಅತಿಯಾಗಿ ತಿನ್ನುವ ಮರಿಗಳು. 
ಮತ್ತು ಜೀರುಂಡೆಗಳು ಉಪಕಾರಿ ಕೀಟಗಳು. 


೪೯. ಮಂದಗಾಮಿ ಹುಳಗಳು 


ಮಂದಗಾಮಿ ಹುಳ (50 c೩tೀಃpllar)ಗಳೆಂದು ಕರೆಯಲ್ಪಡುವ ಹುಳಗಳು 
ಸಾಮಾನ್ಯವಾಗಿ ಗಿಡ್ಡವಾಗಿದ್ದು ಮಾಂಸದ ದೇಹವನ್ನು ಹೊಂದಿರುತ್ತವೆ. ಅವುಗಳ 
ಚಲನೆಯು ಬಸವನ ಹುಳದ ಚಲನೆಯಷ್ಟೇ ನಿಧಾನ. ಚಲನೆಯು ನೀರಿನ ಮೇಲೆ 
ತೇಲಿಹೋಗುವ ಚಲನೆಯಂತಿರುತ್ತದೆ. 


ಮಂದಗಾಮಿ ಹುಳಗಳು ಇತರ ಹುಳಗಳಂತೆ ಎಲೆಗಳನ್ನು ತಿಂದು ಹಾನಿ 
ಮಾಡುತ್ತವೆ. ಇವುಗಳ ದೇಹದ ಮೇಲೆ ಮುಳ್ಳಿನಂತಹ ಅಥವಾ ಕವಲೊಡೆದ 
ಬಿರುಗೂದಲುಗಳಿರುತ್ತವೆ. ಹುಳಗಳನ್ನು ಸ್ಪರ್ಶಿಸಿದರೆ ಬಿರುಗೂದಲುಗಳಿಂದಾಗಿ ವಿಪರೀತ 
ಚರ್ಮದ ತುರಿಕೆಯುಂಟಾಗುತ್ತದೆ. ತುರಿಕೆಯುಂಟುಮಾಡುವ ಈ ಹುಳಗಳನ್ನು ಮುಟ್ಟುವ 


ಕೇಟಗಳು ಬದುಕುವ ದಾರಿ ೪೫ 


ಸಾಹಸಕ್ಕೆ ಯಾರೂ ಕೈ ಹಾಕುವುದಿಲ್ಲ. ಹಕ್ಕಿಗಳೂ ಈ ಹುಳಗಳನ್ನು ಹೆಕ್ಕಿ ತಿನ್ನುವ 
ಗೋಜಿಗೆ ಹೋಗುವುದಿಲ್ಲ. 


೫೦. ಸೆಗಣಿ ಜೀರುಂಡೆ 


ಹುಲ್ಲು ಗಾವಲುಗಳ ಮಧ್ಯದಾರಿಯಲ್ಲಿ ಸಂಚರಿಸುತ್ತಿರುವಾಗ ಕುತೂಹಲಕಾರಿಯಾದ 
ದೃಷ್ಯವಮೊಂದು ನಮ್ಮ ಕಣ್ಣಿಗೆ ಬೀಳುವುದುಂಟು. ಸೆಗಣಿಯ ಉಂಡೆಯೊಂದನ್ನು 
ಉರುಳಿಸುತ್ತಾ ಸಾಗುವ ಜೀರುಂಡೆಗಳ (Dung 80101) ಜೋಡಿಯೊಂದು 


ಕಾಣಿಸಿಕೊಳ್ಳಬಹುದು. ಈ ಜೀರುಂಡೆಗಳ ಬಣ್ಣ ಕಪ್ಪು, ದೇಹ ೫-೧೦ ಮಿ.ಮೀ. ಉದ್ದ. 
ಈ ಕೀಟಗಳು ಯಾಕಾಗಿ ಸಗಣಿಯ ಉಂಡೆಯೊಂದನ್ನು ಶ್ರಮಪಟ್ಟು ಉರುಳಿಸುತ್ತಿದೆ 
ಎಂದು ತಿಳಿದುಕೊಳ್ಳೋಣ. 


೪೬ ಕೀಟಗಳು ಬದುಕುವ ದಾರಿ 


ಜೀರುಂಡೆಗಳು ಸೆಗಣಿಯ ಚೂರೊಂದನ್ನು ತೆಗೆದು ಅದನ್ನು ಚಿಕ್ಕ ಉಂಡೆಯಾಗಿ 
ಮಾಡುತ್ತವೆ. ಒಂದು ಜೀರುಂಡೆಯು ಈ ಉಂಡೆಯನ್ನು ಕಾಲುಗಳಿಂದ ಎಳೆಯುತ್ತಾ 
ಇನ್ನೊಂದು ಜೀರುಂಡೆಯು ಅದನ್ನು ದೂಡುತ್ತಾ ಮುಂದೆ ಸಾಗುವ ದೃಶ್ಯ 
ಆನಂದವನ್ನುಂಟು ಮಾಡುತ್ತದೆ. ಸೆಗಣಿಯ ಉಂಡೆಗೆ. ಮಣ್ಣು ಸೇರಿಕೊಂಡು ಉಂಡೆಯ 
ಗಾತ್ರವು ಸಾಕಷ್ಟು ದೊಡ್ಡದಾದಾಗ ಜೀರುಂಡೆಗಳು ಈ ಉಂಡೆಯನ್ನು ಮಣ್ಣಿನ 
ಹೊಂಡವೊಂದರಲ್ಲಿಟ್ಟು, ಉಂಡೆಯೊಳಗೆ ಮೊಟ್ಟೆಯಿಟ್ಟು ಮಣ್ಣು ಸೇರಿಸಿ ಬಿಡುತ್ತವೆ! 


ಯಾಕೆ ಇಷ್ಟೊಂದು ಶ್ರಮವೆಂದು ಈಗ ಅರಿವಾಗುತ್ತದೆ. ಹೊಂಡದೊಳಗೆ ಅವಿತಿಟ್ಟ 
ಮೊಟ್ಟೆಗಳು ಸುರಕ್ಷಿತವಾಗಿರುತ್ತವೆ. ಮೊಟ್ಟೆಯಿಂದ ಹೊರ ಬಂದ ಮರಿಗಳಿಗೆ ಸೆಗಣಿಯೇ 
ಆಹಾರ. ಅದನ್ನು ಉಂಡೆಯಲ್ಲಿ ಒದಗಿಸಲಾಗಿದೆ. ಮುಂದಿನ ಸಂತತಿಯ ಕುರಿತು 
ಕೀಟಗಳು ಎಷ್ಟೊಂದು ಶ್ರದ್ಧೆವಹಿಸುತ್ತವೆ ಎಂಬುದಕ್ಕೆ ಈ ಕೀಟ ಒಂದು 
ುದಾಹರಣೆಯಾಗಿದೆ. 


ಕೇಟಗಳು ಬದುಕುವ ದಾರಿ ೪೭ 


ಉಪಸಂಹಾರ 


ನೀವು ಈಗಾಗಲೇ ಕೀಟ ಸಮೂಹಕ್ಕೆ ಸೇರಿದ ಅನೇಕ ಕೀಟಗಳ ಪೃಕಿ ೫೦ 
ಕೀಟಗಳ ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಂಡಿರುವಿರಿ. ಪ್ರತಿಯೊಂದು ಕೀಟಕ್ಕೂ ತನ್ನದೇ 
ಆದ "ಬದುಕುವ ದಾರಿ' ಇದೆ. ಕೀಟಗಳೆಂದರೆ ಎಲ್ಲರಿಗೂ ತಾತ್ಸಾರವೇ. ಅವುಗಳ 
ಚಿಕ್ಕಗಾತ್ರವನ್ನು ಕಂಡ ಎಲ್ಲರಿಗೂ ಅವುಗಳನ್ನು ಸುಲಭವಾಗಿ ನಾಶಮಾಡಿಬಿಡಬಹುದೆಂಬ 
ತಪ್ಪು ಅಭಿಪ್ರಾಯ. 


ಗಾತ್ರದಲ್ಲಿ ಚಿಕ್ಕದಾದರೂ ಪ್ರತಿಯೊಂದು ಕೀಟಕ್ಕೂ ಬದುಕುವ ಹಂಬಲವಿದೆ 
ಎಂದು: ಅವುಗಳ ಪರಿಚಯದಿಂದ ತಿಳಿಯಿತಪ್ಟೆ. ಇದಕ್ಕಾಗಿ ಅವುಗಳ ದೇಹರಚನೆಯಲ್ಲಿ 
ಕೆಲವೊಂದು ಮಾರ್ಪಾಡುಗಳಾಗಿವೆ. ಕೀಟಗಳನ್ನು ನಿಯಂತ್ರಿಸಲು ರಾಸಾಯನಿಕಗಳನ್ನು 
ಉಪಯೋಗಿಸಿದರೂ ಅವು ಯಶಸ್ವಿಯಾಗಿ ಜೀವಿಸುತ್ತಾ ಬಂದಿವೆ. ಕೆಲವು ಕೀಟಗಳು 
ಕೀಟನಾಶಕಗಳಿಗೆ ನಿರೋಧ ಶಕ್ತಿಯನ್ನೂ ಹೊಂದಿವೆ. ಅವುಗಳ ಪರಿಚಯದಿಂದ ನಮಗೆ 
ದೊರೆತ ಮಾಹಿತಿಗಳೇನು? 


ಕೀಟಗಳ ಚಿಕ್ಕಗಾತ್ರವೇ ಅವುಗಳ ಯಶಸ್ಸಿಗೆ ಕಾರಣ. ಚಿಕ್ಕ ಗಾತ್ರದಿಂದಾಗಿ ಯಾವ 
ಸಂದುಗೊಂದುಗಳಲ್ಲಿಯೂ ಅವು ಬದುಕಬಲ್ಲವು. ಕೀಟಗಳ ವಾಸಕ್ಕೆ ಅಯೋಗ್ಯ ಸ್ಥಳ 
ಎಂಬುದೇ ಇಲ್ಲ. ಕೀಟಗಳ ಬೆಳೆವಣಿಗೆಯಲ್ಲಿ ಮೊಟ್ಟೆ, ಮರಿ, ಕೋಶ ಮತ್ತು ಪ್ರಾಯಸ್ಥ 
ಎಂಬ ನಾಲ್ಕು ಹಂತಗಳಿವೆ. ಇವುಗಳಲ್ಲಿ ಮೊಟ್ಟೆ ಮತ್ತು ಕೋಶಗಳಿಗೆ ಆಹಾರದ 
ಅವಶ್ಯಕತೆಯಿಲ್ಲದಿದ್ದರೂ ಮರಿ ಮತ್ತು ಪ್ರಾಯಸ್ಥ ಕೀಟಗಳ ಆಹಾರವು ಬೇರೆ ಬೇರೆ. 


ಕೀಟಗಳಿಗೆ ಕೀಟಗಳೇ ಶತ್ರುಗಳಾಗಿವೆ. ಶತ್ರು ಕೀಟಗಳಾದ ಪರಧಕ್ಷಕ, ಪರಾವಲಂಬಿ 
ಕೀಟಗಳಿಂದ ಕೆಲವು ಕೀಟಸಂತತಿಗಳು ನಾಶವಾಗುತ್ತದೆ. ಪ್ರಕೃತಿಯಲ್ಲಿ ಮಳೆ, ಗಾಳಿ, 
ಉಷ್ಣತೆ, ಶೀತ ಮೊದಲಾದ ಪ್ರಾಕೃತಿಕ ವೈಪರೀತ್ಯಗಳು, ರೋಗರುಜಿನಗಳು ಕೀಟಗಳ 
ಸಂಖ್ಯೆಯನ್ನು ಕಡಿಮೆ ಮಾಡುತ್ತವೆ. ಇಲ್ಲದಿದ್ದಲ್ಲಿ ಭೂಮಿಯ ಮೇಲೆಲ್ಲಾ ಕೀಟಗಳೇ 
ಕಾಣಿಸಿಕೊಳ್ಳುತ್ತಿದ್ದುವು. 


ಇವೆಲ್ಲವುಗಳಿಂದಲೂ ಪಾರಾಗಿ ಕೀಟಗಳು ಇನ್ನೂ ಅಧಿಕ ಸಂಖ್ಯೆಯಲ್ಲಿ 
ಕಾಣಿಸಿಕೊಳ್ಳುತ್ತದೆಯಲ್ಲಾ - ಎಂಬುದು ಸೋಜಿಗ. ಇವುಗಳ ಅಪರಿಮಿತ 
ಸಂತಾನೋತ್ಪತ್ತಿಯೇ ಇದಕ್ಕೆ ಸಹಾಯಕ. ತಮ್ಮ ರಕ್ಷಣೆಗೆ ಮತ್ತು ತಮ್ಮ ಸಂತತಿಯ 
ರಕ್ಷಣೆಗೆ ಕೀಟಗಳು ಅನುಸರಿಸುವ ವಿಧಾನಗಳು ಹಲವಾರು. 


ಅಸಂಖ್ಯಾತ ಮೊಟ್ಟೆ ಮತ್ತು ಮರಿಗಳ ಉತ್ಪಾದನೆ, ಭ್ರೂಣದ ವಿಭಜನೆ, ನಿರ್ಲಿಂಗ 
ರೀತಿಯ ಜನನ - ಇವೆಲ್ಲಾ ಕೀಟಗಳ ಸಂಖ್ಯೆಯನ್ನು ಹೆಚ್ಚಿಸುವುದರಲ್ಲಿ ಸಹಕಾರಿಯಾಗಿವೆ. 
- ಹವಾಮಾನದ ವೈಪರೀತ್ಯಗಳು, ಶತ್ರುಕೀಟಗಳು, ರೋಗರುಜಿನಗಳು ಹಾಗೂ ಮನುಷ್ಯನ 
ನಿರ್ಮೂಲನಾ ಕ್ರಮಗಳು ಕೀಟಗಳ ಸಂಖ್ಯೆಯನ್ನು ಸಮತೋಲನದಲ್ಲಿಟ್ಟುಕೊಂಡು 
ಮನುಷ್ಯರನ್ನು ಅವುಗಳ ಕಾಟದಿಂದ ಪಾರಾಗುವಂತೆ ಮಾಡಿದೆಯಷ್ಟೆ. ಮನುಷ್ಯನು 
ಮುಂದೆ ಕೂಡಾ ಕೀಟಗಳೊಂದಿಗೆ ಸಹಜೀವನ ನಡೆಸುವುದು ಅನಿವಾರ್ಯ. 


ಜಟ್‌ 


“ಸ 


ಮಂಟಪ ಮಾಲೆ 


ಯ 


ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ವಿದ್ಯೆಯನ್ನು ಕಲಿಯಲು ಅನುವು 
ಮಾಡಿಕೊಡುವ ಒಂದು ಸಂಸ್ಥೆ. ನಮ್ಮ ನಾಡಿನಲ್ಲಿ ಹಳೆಯ ಕಾಲದ 
ತಿಳುವಳಿಕೆಯೊಂದಿದೆ, ಅಲ್ಲದೆ ಪಶ್ಚಿಮದಿಂದ ಹರಿದು ಬರುತ್ತಿರುವ 
ಜ್ಞಾನಪ್ರವಾಹವೂ ಇದೆ, ಈ ಎರಡೂ ತಿಳುವಳಿಕೆಗಳು ಒಂದಕ್ಕೊಂದು 
ಸಂಧಿಸಿ ಬೆಳಕನ್ನು ಉಂಟುಮಾಡಿವೆ, ಜೊತೆಗೆ ದಿಗ್ಭ್ರ್ರಮೆಯನ್ನು ತಂದಿವೆ. 
ಈ ತಿಳುವಳಿಕೆಗಳ ವಿವೇಕದ ವಿನಿಯೋಗ ಇಂದು ಅಗತ್ಯವಾಗಿದೆ. ಇಂಥ 
ವಿನಿಯೋಗಕ್ಕಾಗಿ ಹೊಸ ಬಗೆಯ ಶಾಸ್ತ್ರ ವಿಧಾನಗಳು ನಮಗಿಂದು 
ಬೇಕಾಗಿವೆ. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಸಂಶೋಧನೆಯ 
ಗುರಿಯೆಂದರೆ ಈ ಶಾಸ್ತ್ರ ವಿಧಾನಗಳ ನಿರ್ಮಾಣ. 


ನಾವು) ನಮ್ಮ ನಮ್ಮಲ್ಲಿ ವಿಚಾರ ವಿನಿಮಯ ನಡೆಸಲು, ಒಬ್ಬರ ಅರಿವನ್ನು 
ಎಲ್ಲರೂ ಹಂಚಿಕೊಳ್ಳಲು, ಹಂಪಿಯಲ್ಲಿ ಪ್ರತಿವಾರವೂ ಮಂಟಪವೆಂಬ 
ಕಾರ್ಯಕ್ರಮ ನಡೆಸುತ್ತೇವೆ. ಅಲ್ಲಿ ಹೊಮ್ಮಿದ ವಿಚಾರಗಳು ನಮ್ಮ 
ಅರಿವನ್ನು ಹೆಚ್ಚಿಸಿದಂತೆ ನಿಮಗೂ ಲಾಭದಾಯಕವಾಗಬಹುದೆಂಬ 
ನಂಬಿಕೆಯಿಂದ ಕಡಮೆ ಬೆಲೆಯ ಕಿರು ಪುಸ್ತಿಕೆಗಳ ರೂಪದಲ್ಲಿ ನಿಮ್ಮ 
ಕೈಗಿಡುತ್ತಿದ್ದೇವೆ. ಕೀಟಗಳು ಬದುಕುವ ದಾರಿ ಪುಸ್ತಿಕೆಯನ್ನು ಸಾಮಾನ್ಯರಿಗೆ 
ಹಾಗೂ ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. 
| ಇದು ನಿಮಗೆ ಉಪಯೋಗವಾದರೆ ನಮಗೆ ಸಂತೋಷ. 


ಚಂದ್ರಶೇಖರ ಕಂಬಾರ 
ಕುಲಪತಿಗಳು 


| ಪ್ರಸಾರಾಂಗ 
ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ - ೫೮೩ ೨೧೧ 


